ಸವಿತಾ ನಾಗಭೂಷಣ 


೧೯೬೧ರ ಮೇ ೧೧ರಂದು ಚಿಕ್ಕಮಗಳೂರಿನಲ್ಲಿ ದಯಾನಂದ ಪೈ-ಸರಸ್ಪತಿ 
ದಂಪತಿಗಳ ಮೊದಲ ಮಗಳಾಗಿ ಜನಿಸಿದ ಸವಿತಾ ನಾಗಭೂಷಣ, ಬೆಳೆದದ್ದು 
ಹಾಗೂ ಶಿಕ್ಷಣ ಪಡೆದದ್ದು ಶಿವಮೊಗ್ಗದಲ್ಲಿ. ಬಿ. ಕಾಂ ಹಾಗೂ ಇತಿಹಾಸ ಶಾಸ್ತ್ರದಲ್ಲಿ 
ಸ್ನಾತಕೋತ್ತರ ಪದವಿ ಪಡೆದಿರುವ ಅವರು ೧೯೭೯ರಿಂದ ಸುಮಾರು ೨೦ 
ವರ್ಷಗಳ ಕಾಲ ಅಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ನಂತರ ಸ್ವಯಂ ನಿವೃತ್ತಿ 
ಪಡೆದು, ಈಗ ಪತಿ ಡಿ.ಎಸ್‌. ನಾಗಭೂಷಣ ಅವರೊಂದಿಗೆ ಶಿವಮೊಗ್ಗದಲ್ಲಿ 


ವಿಚಾರಗಳ ಭಾರವಿಲ್ಲದಂತೆ ಅಂತಃಕರಣದಿಂದ ಬರೆಯುವ ಸವಿತಾ 
ಸಾಮಾನ್ಯ ಒದುಗ ಹಾಗೂ ವಿಮರ್ಶಕರಿಬ್ಬರ ಗಮನವನ್ನೂ ಸೆಳೆದಿದ್ದಾರೆ. "ನಾ 
ಬರುತ್ತೇನೆ ಕೇಳು'. ಚಂದ್ರನನ್ನು ಕರೆಯಿರಿ ಭೂಮಿಗೆ "ಹೊಳೆ ಮಗಳು' ಹಾಗೂ 
'ಜಾತ್ರೆಯಲ್ಲಿ ಶಿವ' "ದರುಶನ' "ಕರುಣಾಳು' ಎಂಬ ಆರು ಕವನ ಸಂಕಲನಗಳನ್ನು 
ಹೊರತಂದಿರುವ ಇವರು ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ ಪಡೆದ ಮೊದಲ 
ಕವಯಿತ್ರಿಯಾಗಿದ್ದಾರೆ. ಇವರ "ಸ್ಲೀ ಲೋಕ' (೧೯೯೬) ಕಾದಂಬರಿ ಕೂಡಾ 
ಒಂದು ವಿಶಿಷ್ಟ ಪ್ರಯೋಗವೆನಿಸಿದ್ದು ಹಲವು ಪುರಸ್ಕಾರಗಳನ್ನು ಪಡೆದು, ಸಾಹಿತ್ಯ 
ವಲಯದಲ್ಲಿ ಬಹು ಚರ್ಚಿತವಾಗುತ್ತಿರುವ ಕೃತಿಯಾಗಿದೆ. 

ಸವಿತಾ ನಾಗಭೂಷಣ "ಮುಡಿ ಮಲ್ಲಿಗ' ಎಂಬ ಮಹಿಳಾ ಸಾಹಿತ್ಯ 
ಸ್ಪಂದನ ಸಂಪುಟವನ್ನು ಸಂಪಾದಿಸಿದ್ದು, "ಸಾಹಿತ್ಯ ಸಂವಾದ' ನಿಯತಕಾಲಿಕದ 
ಸಂಪಾದಕರಾಗಿಯೂ ಕೆಲಕಾಲ ಕೆಲಸ ಮಾಡಿದ್ದಾರೆ. 


'೩ 


ಹಂಗ 6೬೫ 4 


ಫಂ ಚಂದ ಕಂಗಿಲು ಉಂಶಿ೧ಿಲ 18 ಏನ 

ಘದಿಳಿದಿ ಬಾಧಕ ಆದಿನ ತಂದ ಗಂಗಾ ಅಣತಿ, ಸಲಾಂ; 
ಫರದ್ಞತಾ ಇಲಕಿಲ ಖಗ ೨೫ ೦. ಭಜ್ನಗಯಿಬಳಿ ಕಿನಚಳತ ನಕ್ಷ 
೦೬ ಅಏಣತದ ಜಂಲಾಗಿ ಅರಿ ವಯಧಹಿಣ ಡರಣ ೬ 
ಹಘತ ಎಂ ಉಂ ದಂ: ಜಾರಿ ಫಿಲಂ ಕಂಅ ಅಭ | 
| ps SN Ss ನ ಈ 


WE 


| Prey |  ಕ್ಞರಕಟುಟಿದ ಬಗ MLS 
ind ಗತ ದಾದ ರಿ ಡಯಟ 


“8 Fed ¥ 


£ § 


pe ಕಾಷಿಟಿ ಟಂದ ಇ Wee 


ದೇವರಿಗೆ ಹೋದೆವು 


(ಕವನ ಸಂಕಲನ) 


ಸವಿತಾ ನಾಗಭೂಷಣ 


Devarige Hodevu 
(Poetry) 
Written by : Savitha Nagabhushana 
HIG-5, ‘Nudi’, KHB Colony, Kallahalli badavane 
Vinobha Nagar, Shimoga-577 204 Mob: 94813 51079 
Published by : Roopa Prakashana 
No. 2406,2407/K-1 lst Cross, Hosabandikeri 
K.R.Mohalla, Mysore - 570 004 
Mob: 93422 74331 roopaprakashana(@ gmail.com 
Inner Pages: Maplitho 
Size: 1/8th Demmy 
First Impression : 2018 
Pages: 136+iv = 140 Price: ¥ 100 


© Author 


ದೇವರಿಗೆ ಹೋದೆವು 


(ಕವನಗಳು) 

ಲೇಖಕಿ: ಸವಿತಾ ನಾಗಭೂಷಣ 

ಎಜ್‌.ಐ.ಜೆ.-೫, "ನುಡಿ', ಕೆಹೆಚ್‌ಬಿ ಕಾಲೋನಿ, ಕಲ್ಲಹಳ್ಳಿ ಬಡಾವಣೆ 
ವಿನೋಬ ನಗರ, ಶಿವಮೊಗ್ಗ-೫೭೭ ೨೦೪ ಮೊ: ೯೪೮೧೩ ೫೧೦೭೯ 
ಮೊದಲನೇ ಮುದಣ: ೨೦೧೮ 

ಪುಟಗಳು: ೧೩೬+iv= ೧೪೦ 

ಬೆಲೆ: ₹೧೦೦ 

ಮುಖಪುಟ ವಿನ್ಯಾಸ: ಶ್ರೀಕಂಠಮೂರ್ತಿ 

ಪ್ರಕಾಶನ: ರೂಪ ಪ್ರಕಾಶನ 

ನಂ.೨೪೦೬, ೨೪೦೭-೧, ೧ನೇ ಕಾಸ್‌, ಹೊಸಬಂಡಿಕೇರಿ 
ಕೆ.ಆರ್‌.ಮೊಹಲ್ಲಾ, ಮೈಸೂರು-೫೭೦ ೦೦೪ ಮೊಬೈಲ್‌: ೯೩೪೨೨ ೭೪೩೩೧ 
ಮುದಣ: ಧರಣಿ ಪ್ರಿಂಟರ್‌, ಬೆಂಗಳೂರು. 


ಅರ್ಪಣೆ 


ಬದುಕಿನ ಹಾದಿಯಲ್ಲಿ 
ಜತೆಗೂಡಿದ ಎಲ್ಲ ಜೀವಗಳಿಗೆ 


ನನ್ನ ಮಾತು 


ಎಲ್ಲ ಆತ್ಮೀಯ ಜೀವಗಳಿಗೆ ವಂದಿಸಿ ಎರಡು ಮಾತುಗಳನ್ನು ನಿಮ್ಮಲ್ಲಿ 
ನಿವೇದಿಸಿಕೊಳ್ಳುವೆ. 


ನಾನು ಹುಟ್ಟಿದ್ದು ಚಿಕ್ಕಮಗಳೂರಿನಲ್ಲಿ. ಮೂರು ತಿಂಗಳ ಮಗುವಾಗಿದ್ದಾಗ ನನ್ನ 
ತಂದೆ ತಾಯಿ ನನ್ನನ್ನು ಶಿವಮೊಗ್ಗೆಗೆ ಎತ್ತಿಕೊಂಡು ಬಂದರಂತೆ. ಹಾಗೆ ನೋಡಿದರೆ 
ನನ್ನ ತಂದೆತಾಯಿ(ಎಂ. ದಯಾನಂದ ಪೈ-ಸರಸ್ಪತಿ ಪೈ) ಇಬ್ಬರೂ ಕಾರ್ಕಳದವರು. 
ಘಟ್ಟದ ಕೆಳಗಿನ ಸೆಕೆ ತಾಳಲಾರದೆ ಘಟ್ಟ ಹತ್ತಿ ತಂಪಾದ ಚಿಕ್ಕಮಗಳೂರಿಗೆ ಬಂದು ನನ್ನ 
ತಂದೆ ಅಂಚೆ ಇಲಾಖೆಗೆ ಸೇರಿಕೊಂಡರು. ಆಮೇಲೆ ಚಿಕ್ಕಮಗಳೂರಿನಿಂದ ಶಿವಮೊಗೆಗೆ 
ವರ್ಗಮಾಡಿಸಿಕೊಂಡರು. ಹಾಗಾಗಿ ಕಣ್ಣು ಬಿಟ್ಟಿದ್ದು ಚಿಕ್ಕಮಗಳೂರಿನಲ್ಲಾದರೂ 
ನುಡಿ ನುಡಿದದ್ದು, ದಿಟ್ಟ ಹೆಜ್ಜೆ ಇಟ್ಟದ್ದು ಎಲ್ಲವೂ ಶಿವಮೊಗ್ಗೆಯಲ್ಲಿಯೇ. ನಾನು ೫ 
ವರ್ಷದವಳಿದ್ದಾಗ ನನ್ನನ್ನು ಜಯನಗರದ ವಿವೇಕಾನಂದ ಶಿಶುವಿಹಾರಕ್ಕೆ ಸೇರಿಸಲು 
ಕರೆದೊಯ್ದರು. ನಂಬುತ್ತೀರಾ? ಆಗಲೇ ಅಂದರೆ ೫೦ ವರ್ಷಗಳ ಹಿಂದೆ ಅಲ್ಲಿ 
ಕನ್ನಡ ಮತ್ತು ಇಂಗ್ಲೀಷ್‌ ವಿಭಾಗಗಳು ಇದ್ದವು. ನನ್ನ ತಾಯಿ ನನ್ನನ್ನು ಶಿಶುವಿಹಾರದ 
ಮುಖ್ಯಸ್ಥರ ಬಳಿ ಕರೆದೊಯ್ದರು. ಆಕೆ ನನಗೆ ಕೆಲವು ಪ್ರಶ್ನೆಗಳನ್ನು ಕೇಳಿ ನನ್ನ 
ಸಾಮಾನ್ಯ ಜ್ಞಾನ ಪರೀಕ್ಷಿಸಿ ಇಂಗ್ಲೀಷ್‌ ವಿಭಾಗಕ್ಕೆ ಕಳಿಸಿದರು. ನಾಲ್ಕು ದಿನ ಅಲ್ಲಿ ಕುಳಿತು 
ಎ.ಬಿ.ಸಿ.ಡಿ. ತಿದ್ದಿದೆ. ಏನು ಮಾಡಿದರೂ ನನಗೆ ಸಣ್ಣಕ್ಷರ 'ಪಿ' ಬರೆಯಲು ಬರಲಿಲ್ಲ. 
ಕಾಬಾಳೆ ಹೂವಿನಂತಹದ್ದೇನೋ ಬರೆಯುತ್ತಿದ್ದೆ. ಎಷ್ಟು ಸಲ ಹೇಳಿಕೊಡುವುದು 
ಎಂದು ಶಿಕ್ಷಕಿ ಗದರಿದರು. ನನಗೋ ವಿಪರೀತ ಸಿಟ್ಟು ಬಂದು ಮನೆಗೆ ಹೋದ 
ಕೂಡಲೇ ತಾಯಿಗೆ ಶಿಕ್ಷಕಿಯ ಬಗ್ಗೆ ದೂರು ಕೊಟ್ಟು ನಾನು ಎಬಿಸಿಡಿ ಬರೆಯುವುದಿಲ್ಲ. 
ನನ್ನನ್ನು ಇನ್ನೊಂದು ವಿಭಾಗಕ್ಕೆ ಸೇರಿಸು ಎಂದು ರಂಪ ಮಾಡಿದ್ದೆ. ನನ್ನ ತಾಯಿ 
'ಆಯಿತು' ನಾಳೆ ಕನ್ನಡ ಶಾಲೆಗೆ ಸೇರಿಸುವೆ ಎಂದರು. ನನ್ನ ತಂದೆಯೂ ಅಜ್ಜಿಯೂ 
ಅವಳಿಗೆ ಯಾವುದು ಇಷ್ಟವೋ ಅದಕ್ಕೆ ಸೇರಿಸು ಎಂದು ನನ್ನ ಬೆಂಬಲಕ್ಕೆ ಬಂದರು. 
ಹೀಗೆ ನಾನು ಇಂಗ್ನೀಷ್ಠಿಂದ ಕನ್ನಡಕ್ಕೆ ಹಾರಿದ್ದು! ಹಾಗಾಗಿ ನನ್ನನ್ನು ಹುಟ್ಟು ಕನ್ನಡ 
ಹೋರಾಟಗಾರ್ತಿ ಎಂದು ಧಾರಾಳವಾಗಿ ಕರೆಯಬಹುದು! 


೭ನೇ ಶಿವಮೊಗ್ಗ ತಾಲ್ಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷ ತೆ ವಹಿಸಿ ಮಾಡಿದ ಭಾಷಣ. 


೬ / ದೇವರಿಗೆ ಹೋದೆವು 


ನೋಡಿ... ಆ ಕಾಲದಲ್ಲಿ ಎಂಥಾ ಸ್ಥಾತಂತ್ರ್ಯ ಐದು ವರ್ಷದ ಮಗುವಿಗೆ ಇ 
ನಾನು 'ಮಗು' ನನಗೇನೂ ತಿಳಿಯದು ಎಂದು ಗದರಿಸದೆ ನಾನು ಬಯಸಿದ 
ಮಾಧ್ಯಮಕ್ಕೇ ನನ್ನನ್ನು ಸೇರಿಸಿದ ನನ್ನ ಪಾಲಕರಿಗೆ ನಾನು ಚಿರಯಣಿಯಾಗಿರುವೆ. ನಿಜ 
ನನ್ನ ತಂದೆತಾಯಿ ಸ್ಥಿತಿವಂತರೇನೂ ಆಗಿರಲಿಲ್ಲ. ಆದರೆ ಮಿತಿಯಿಲ್ಲದ ಸ್ಥಾತಂತ್ರ ವನ್ನು 
ಅವರು ನನಗೆ ನೀಡಿ ನನ್ನನ್ನು ಶ್ರೀಮಂತಗೊಳಿಸಿದರು. ಶಿಶುವಿಹಾರದ ಶಿಕ್ಷಣದ ಬಳಿಕೆ 
ನಮ್ಮ ಮನೆಯ ಬಳಿ ಇದ್ದ ಸರ್ವೋದಯ ಶಾಲೆಯಲ್ಲಿ ಸೀಟು ಸಿಗದೆ ಕರ್ನಾಟಕ 
ಸಂಘದ ಬಳಿ ಇರುವ ಕೋಟಿ ಪ್ರೈಮರಿ ಶಾಲೆಗೆ ಸೇರಿಸಿದರು. ಮುಂದಿನ ಎರಡು 
ವರ್ಷಗಳ ಶಿಕ್ಷಣವನ್ನು ನಾನು ಬಿ.ಹೆಚ್‌. ರಸ್ತೆಯಲ್ಲಿರುವ ಕೋಟೆ ಪ್ರೈಮರಿ ಶಾಲೆಯಲ್ಲಿ 
ಪೂರೈಸಿದೆ. ಅದು ಸರ್ಕಾರಿ ಶಾಲೆ, ಅಲ್ಲಿದ್ದವರೆಲ್ಲ ನನಗಿಂತ ದೊಡ್ಡ ಹುಡುಗಿಯರು. 
ಕಡುಬಡವರ ಮಕ್ಕಳೇ ಜಾಸ್ಸಿ. ಬಡಮಕ್ಕಳು ಕಲಿಸಬಹುದಾದ ವಿದ್ಯೆಯನ್ನೆಲ್ಲ ಅವರು 
ನನಗೆ ಧಾರೆ ಎರೆದರು. ಮೊಂಡಿಯಾದ್ದು, ಧೈರ್ಯವಂತಳಾಗಿದ್ದು, ಸುಳ್ಳು ಹೇಳಲು 
ಕಲಿತಿದ್ದು (ಬೇಕಾದರೆ ಕಲ್ಲನೆ ಎನ್ನಿ) ಕತೆ ಕಟ್ಟಿ ಹೇಳಲು ಕಲಿತಿದ್ದು, ಶಾಲೆಗೆ ಚಕ್ಕರ್‌ 
ಹೊಡೆದು ಅಲೆಯಲು ಕಲಿತಿದ್ದು ಎಲ್ಲಾ ಅಲ್ಲಿಯೇ, ಅವರಿಂದ ನನ್ನ ಜಗತ್ತು 
ವಿಸ್ತಾರಗೊಂಡಿತು. 


ಅಲ್ಲಿಂದ ನನ್ನ ಮನೆಯ ಹತ್ತಿರ ಸರ್ವೋದಯ ಹಿರಿಯ ಪ್ರಾಥಮಿಕ ಶಾಲೆಗೆ 
ಹಿನೆಯ ಇಯತ್ತೆಗೆ ಸೇರಿಸಿದರು. ನಾನು ಹೊಸ ಶಾಲೆಯ ಶಿಸಿಗೆ ಒಳಪಡಲು ತುಂಬಾ 
ಕಷ್ಟಪಟ್ಟಿ. ಕೋಟಿ ಶಾಲೆಯಲ್ಲಿ ಇಡೀ ದಿನ ಕವಕವ ಎಂದು ಮಾತನಾಡುತ್ತಿದ್ದೆವಷ್ಟೇ. 
ಇಲ್ಲಿ ಮಾತುಮಾತಿಗೆ "ಪ್ರಿನ್‌ ಡ್ರಾಪ್‌ ಸೈಲೆನ್ಸ್‌” ಎನ್ನುವರು. ಅಬ್ಬಾ ಮಾತಿನಿಂದ 
ಮೌನಕ್ಕೆ ಒಗ್ಗಿಕೊಳ್ಳಲು ನನಗೆ ಎರಡು ವರ್ಷವೇ ಹಿಡಿಯಿತು. ಆಗ ಶಿವಮೊಗ್ಗೆ ಒಂದು 
ಹಳ್ಳಿಯಷ್ಟೇ ನಮ್ಮ ಮನೆ ಜಯನಗರದಲ್ಲಿದ್ದು, ಮನೆ ಮುಂದೆ ನಿಂತರೆ ರಾಗಿಗುಡ್ಡ 
ಕಾಣುತಿತ್ತು. ತಾಳಗುಪ್ಪ್ತದ ಕಡೆಗೆ ಚಲಿಸುತ್ತಿದ್ದ ರೈಲು, ಮಳೆಗಾಲದಲ್ಲಿ ರಾಗಿಗುಡ್ಡದ 
ಮೇಲೆ ಮೂಡುತ್ತಿದ್ದ ಕಾಮನಬಿಲ್ಲು, ಬೇಸಿಗೆಯಲ್ಲಿ ರಾಗಿಗುಡ್ಡದ ಸಾಲಿನಲ್ಲಿ 
ಕಾಣಿಸಿಕೊಳ್ಳುತ್ತಿದ್ದ ಕಾಳ್ಗಿಚ್ಚು, ರೈಲು ಹಳಿಯ ಪಕ್ಕದಲ್ಲಿ ಹಾದು ಹೋಗುತ್ತಿದ್ದ ನಾಲೆಯ 
ನೀರು, ಮರಿ ಮೀನುಗಳು, ಕೇರೆ ಹಾವುಗಳು, ಹೊಂಬಣ್ಣದ ಹೊನ್ನಾವರಿಕೆ ಹೂವಿನ 
ಪೊದೆಗಳು, ನೀಲಿ ಹೂವಿನ ಬೇಲಿಗಳು, ಚಳಿ-ಗಾಳಿ-ಮಳೆ-ಬಿಸಿಲು ಮುಖ್ಯವಾಗಿ 
ಅಚ್ಚಕನ್ನಡ ಮಾತನಾಡುತ್ತಿದ್ದು, ಸರಳ ಜೀವನ ನಡೆಸುತ್ತಿದ್ದ ಜನರು, ನಾನು ಇದ್ದ 
ಬೀದಿಯ ತುದಿಯಲ್ಲಿದ್ದ ರಾಮಮಂದಿರ, ಅಲ್ಲಿ ಭಕ್ತರು ನಡೆಸಿಕೊಡುತ್ತಿದ್ದ ಭಜನೆ, 
ಹರಿಕಥೆ, ಉತ್ಸವ, ಪಾರಾಯಣಗಳು, ರಾಮಮಂದಿರದಿಂದ ಐದು ನಿಮಿಷ ನಡೆದರೆ 
ಸಿಗುವ ಬಸವನಗುಡಿಯ ಸತ್ಯಸಾಯಿ ಮಂದಿರ, ಅಲ್ಲಿನ ಭಜನೆ, ಧ್ಯಾನ, ನಗರ 
ಸಂಕೀರ್ತನೆ, ಉಪನ್ಯಾಸ ಇತ್ಯಾದಿಗಳು ನನ್ನ ಬಾಲ್ಕವನ್ನು ಶ್ರೀಮಂತವಾಗಿಸಿದವು. ನನಗೆ 
ಪಠ್ಯಪುಸ್ಷಕ ಹಿಡಿದದ್ದೇ ನೆನಪಿಲ್ಲ. ಬರೀ ಆಟ-ನೋಟ, ನಾನು ಶಿಶುವಿಹಾರದಿಂದ 
ಪದವಿ ಮುಗಿಸುವ ತನಕವೂ ನಿತ್ಯ ಶಾಲೆ-ಕಾಲೇಜಿಗೆ ಹೋಗುತ್ತಿದ್ದಾಗ ಸಾಗುತ್ತಿದ್ದುದು 


ದೇವರಿಗೆ ಹೋದೆವು / ೭ 


ಹುಣಸೆ, ಹೊಂಗೆ, ಬೇವು, ಆಲ, ನೇರಳೆ, ಅರಳಿ, ಆಕಾಶಮಲ್ಲಿಗೆ ಇತ್ಯಾದಿ ಮರಗಳ 
ಅಡಿಯಲ್ಲಿ. ಆ ಸಾಲು ಮರಗಳ ನೆರಳಿಗೆ ಎಷ್ಟು ಯಣಿಯಾಗಿರುವೆನೋ.... 

ನಾನು ಮದುವೆಯ ನಂತರ ೧೯೮೫ ರಿಂದ ೨೦೦೬ರ ತನಕ ೨೧ ವರ್ಷಗಳ 
ಕಾಲ ನನ್ನ ಪತಿ ನಾಗಭೂಷಣ ಅವರೊಡನೆ ಮಂಗಳೂರು, ಬೆಂಗಳೂರು, ಹಾಸನ, 
ಮಡಿಕೇರಿ, ಚಿತ್ರದುರ್ಗ, ಮೈಸೂರು ಇಲ್ಲಿಗೆಲ್ಲಾ ವರ್ಗವಾಗಿ ಹೋಗುತ್ತಾ, ಅಂಚೆ 
ಇಲಾಖೆಯಲ್ಲಿದ್ದ ನಾನೂ ಆಕಾಶವಾಣಿಯಲ್ಲಿದ್ದ ನನ್ನ ಪತಿಯೂ ಸ್ವಯಂ ನಿವೃತ್ತಿ 
ಪಡೆದು ೨೦೦೬ರಲ್ಲಿ ಶಿವಮೊಗ್ಗೆಗೇ ಬಂದು ನೆಲೆಸಿದೆವು. ನನ್ನೂರು ಶಿವಮೊಗ್ಗೆಯಲ್ಲಿ 
ನೆಲೆಸುವ ನನ್ನ ಆಸೆಗೆ ಮನ್ನಣೆ ನೀಡಿ ನನಗೆ ಒತ್ತಾಸೆಯಾಗಿ ನಿಂತ ನನ್ನ ಪತಿಗೆ 
ನಾನು ಸದಾ ಯಣಿ!! ನಾನು ಹುಟ್ಟಿದ್ದು, ಬೆಳೆದದ್ದು, ಆಟವಾಡಿದ್ದು, ಪಾಠ ಕಲಿತಿದ್ದು, 
ಕನ್ನಡ ಸಾಹಿತ್ಯಕ್ಕೆ ಒಲಿದದ್ದು, ಮೆಚ್ಚಿ ಮದುವೆಯಾಗಿದ್ದು, ಕೆಲಸ ಹಿಡಿದದ್ದು, ಪ್ರಥಮ 
ಕವಿತೆ-ಕತೆ ಬರೆದದ್ದು, ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದು, ಕಾದಂಬರಿಗೆ ಪುರಸ್ಕಾರ 
ಪಡೆದದ್ದು, ಎಲ್ಲಾ ಈ ಊರಿನಲ್ಲಿಯೇ. ಚಳುವಳಿ, ಹೋರಾಟ, ದೊಂಬಿ, ಗಲಾಟೆ, 
ಇತ್ಯಾದಿಗಳನ್ನು ಕಂಡದ್ದು ಇದೇ ಊರಿನಲ್ಲಿ. ನನ್ನ ಬರವಣಿಗೆಗೆ ಪ್ರೇರಣೆಯಾದ ಶ್ರೀ 
ಕುವೆಂಪು ಅವರನ್ನು ನೋಡಿದ್ದು ಇದೇ ಊರಿನ ಕಮಲಾ ನೆಹರು ಕಾಲೇಜಿನಲ್ಲಿ. 
ಕಾರಂತ, ಕೆ.ಎಸ್‌.ನ, ಅನಂತಮೂರ್ತಿ, ತೇಜಸ್ವಿ ಜಿ.ಎಸ್‌.ಎಸ್‌. ಲಂಕೇಶ್‌, 
ನಿಸಾರ್‌ ಅಹಮದ್‌, ಪಂಚಾಕ್ಷರಿ, ಎ.ಎಸ್‌. ವೇಣುಗೋಪಾಲರಾವ್‌ ಮುಂತಾದವರ 
ಭಾಷಣಗಳನ್ನು ಕೇಳಿ-ಖುದ್ದಾಗಿ ಕಂಡು ಸ್ಪೂರ್ತಿ ಪಡೆದದ್ದು ಇದೇ ಊರಿನಲ್ಲಿ. 

ಬಿಳೀ ಕಚ್ಚೆಪಂಚೆ, ಗಾಂಧಿ ಟೋಪಿ ತೊಟ್ಟು ಸೈಕಲ್ಲಿನಲ್ಲಿ ಒಡಾಡುತ್ತಿದ್ದ ನಾಗಪ್ಪ 
ಶೆಟ್ಟರನ್ನು ನೋಡಿ ; 'ಗಾಂಧಿ ಎಂದರೆ ಹೀಗೆ ಇದ್ದರೇನೋ' ಎಂದು ಕಲ್ರಿಸಿಕೊಂಡಿದ್ದು 
ಇದೇ ಊರಿನಲ್ಲಿ. ಮನೆಮನೆಯಲ್ಲೂ ದಂತ ಕತೆಯಾಗಿರುವ ಶಾಂತವೇರಿ 
ಗೋಪಾಲಗೌಡರನ್ನು ಮರೆಯುವುದು ಸಾಧ್ಯವೇ? ಹತ್ತು ಹಲವು ಸಂಗೀತ 
ಕಾರ್ಯಕ್ರಮಗಳು, ಭಾವಗೀತೆಗಳ ಗಾಯನ, ಹವ್ಯಾಸಿ ರಂಗ ಚಟುವಟಿಕೆಗಳು, 
ಕರ್ನಾಟಕ ಸಂಘದ ಸಾಹಿತ್ಯ ಕಾರ್ಯಕ್ರಮಗಳು, ಜಾತ್ರೆ, ಸಂತೆ ಉತ್ಸವ, ಮೆರವಣಿಗೆಗಳು 
ನನ್ನ ಬರಹಕ್ಕೆ ಇಂಬಾಗಿವೆ. ನನ್ನ ಪ್ರಥಮ ಕವನ ಸಂಕಲನ, ನನ್ನ ಪ್ರಥಮ 
ಕಾದಂಬರಿ ಪ್ರಕಟಿಸಿ ನನ್ನನ್ನು ಕವಿಯಾಗಿಸಿದವರು ಹೆಗ್ಗೋಡಿನ ಶ್ರೀ ಕೆ.ವಿ. ಸುಬ್ಬಣ್ಣಿ 
ಇದೀಗ ೭ನೆಯ ಶಿವಮೊಗ್ಗ ತಾಲ್ಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ. 
ಒಂದು ಊರು ಓರ್ವ ಸಾಹಿತಿಗೆ ಏನೆಲ್ಲ ಗೌರವ ನೀಡಬಹುದೋ ಅದನ್ನೆಲ್ಲಾ ನೀಡಿ 
ಶಿವಮೊಗ್ಗೆ ನನ್ನನ್ನು ಪೊರೆದಿದೆ. 

'ಎನಿತು ಜನ್ಮದಲಿ ಎನಿತು ಜೀವರಿಗೆ 

ಎನಿತು ನಾವು ಹಯಣಿಯೋ' 

ಎಂದಷ್ಟೇ ಹೇಳಬಲ್ಲೆ. 


೮ / ದೇವರಿಗೆ ಹೋದೆವು 


ಬಾಲ್ಯದಲ್ಲ ಕತೆ ಕಾದಂಬರಿ ಪರಿಚಯಿಸಿದ 'ಅಕ್ಕ ಸುಮನಾ, ಕನ್ನಡ ಸಾಹಿತ್ಯ 
ಪತ್ರಿಕೆಗಳನ್ನು ತಂದುಕೊಡುತ್ತಿದ್ದ ವಸಂತಮಾಮ, ಶಾಲೆಯಲ್ಲಿ ಕನ್ನಡ-ಇಂಗ್ಲೀಷ್‌- 
ಗಣಿತ ಕಲಿಸಿದ ವಿಶಾಲಾಕ್ಷಿ ಮೇಡಂ, ಸಂಸ್ಕೃತ-ಇಂಗ್ನೀಷ್‌ ಇತ್ಯಾದಿ ಕಲಿಸಿ 
ಸಾಹಿತ್ಯದ ಬಗ್ಗೆ ಅಭಿರುಚಿ ಹುಟ್ಟಿಸಿದ ಅಧ್ಯಾಪಕರು, ನಾನು 'ಕವಿ' ಎಂದು ಹೇಳಿ 
ನನ್ನಲ್ಲಿ ಆತ್ಮವಿಶ್ವಾಸ ತುಂಬಿದ ಪತಿ ನಾಗಭೂಷಣ, ಮದುವೆಯ ನಂತರ ನನ್ನ ಪುಟ್ಟ 
ಪ್ರಪಂಚ ವಿಸ್ತರಿಸಿದ ಸಮಾಜವಾದಿ ಗೆಳೆಯರು ಮತ್ತವರ ಕುಟುಂಬ, ನನ್ನ ಬಾಲ್ಕದ 
ಗೆಳೆತಿಯರು, ಹದಿಹರಯದಲ್ಲಿ ಸಾಥ್‌ ನೀಡಿದ ಸಮಾನಮನಸ್ಕ ಸಂಗಾತಿಗಳು, ನನ್ನ 
ಬರವಣಿಗೆಯ ದಿಕ್ಕನ್ನೇ ಬದಲಿಸಿದ ಶ್ರೀ ಜಿ.ಎಸ್‌.ಶಿವರುದಪ್ಪ, ಶ್ರೀ ಕೆ.ಎಂ.ಶಂಕರಪ್ಪ, 
ಶ್ರೀ ದೇವನೂರು ಮಹಾದೇವ, ನಾವು ಸಂವಾದ ಮತ್ತು 'ಹೊಸ ಮನುಷ್ಠ' ಪತ್ರಿಕೆ 
ನಡೆಸುವಾಗ ನಮಗೆ ಒದಗಿ ಬಂದ ಗೆಳೆಯ ಗೆಳತಿಯರು ಎಲ್ಲರನ್ನು ನೆನೆಯುವೆ. 
ಎಲ್ಲಕ್ಕಿಂತ ಮಿಗಿಲಾಗಿ ಶಿವಮೊಗ್ಗೆಯ ಪ್ರತಿ ಗಿಡ ಮರ, ಗುಡ್ಡ ಕಾಡು, ನದಿ ಗಾಳಿ, ಕಲ್ಲು, 
ಮಣ್ಣು, ಇಲ್ಲಿನ ಜನರ ಪ್ರೀತಿ ವಿಶ್ವಾಸ, ನಂಬುಗೆಯ ಫಲವಾಗಿ ಈ ಹೊತ್ತು ನಾನು 
ನಿಮ್ಮ ಮುಂದೆ ನಿಂತಿರುವೆ. ಈ ಎಲ್ಲವುಗಳಿಗೆ ನಾನು ಶಿರಬಾಗಿ ನಮಿಸುವೆ. 


ಕೊನೆಯದಾಗಿ ನನ್ನ ವ್ಯಕ್ತಿತ್ವ ರೂಪಿಸಿದ ಕನ್ನಡದ ಬಗ್ಗೆ ಎರಡು ಮಾತು. 

ನನ್ನ ಮನೆ ಮಾತು ಕೊಂಕಣಿ. ನಾವು ಬಾಲ್ಕದಲ್ಲಿ ಮಕ್ಕಳು ಅಂದರೆ ತಮ್ಮ- 
ತಂಗಿ (ಶಂಕರ-ಜಗದೀಶ-ಸುಚರಿತ) ಕನ್ನಡದಲ್ಲಿಯೇ ವ್ಯವಹರಿಸುವಾಗ ನನ್ನ ಅಜ್ಜಿ 
ಗದರುತ್ತಿದ್ದರು. 'ನಮಗೆ ದೇವರು ಕೊಟ್ಟ ಭಾಷೆ ಕೊಂಕಣಿ, ನಾವು ಕೊಂಕಣಿಯನ್ನೇ 
ಮನೆಯಲ್ಲಿ ಮಾತನಾಡಬೇಕು, ಕನ್ನಡವೇನಿದ್ದರೂ ಹೊಸಿಲಾಚೆ ಎನ್ನುವರು. ಇಷ್ಟಾದರು 
ನಾವು ಮಕ್ಕಳು ಕನ್ನಡದಲ್ಲಿಯೇ ಗುದ್ದಾಡಿಕೊಂಡು ಅಪ್ಪ ಅಮ್ಮ ಅಜ್ಜಿಯ ಜತೆ ಮಾತ್ರ 
ವಿಧೇಯರಾಗಿ ಕೊಂಕಣಿ ಮಾತನಾಡುತಿದ್ದೆವು. ಕೊಂಕಣಿಗೆ ಲಿಪಿ ಇಲ್ಲ. ಹಾಗಾಗಿ ನಾನು 
ಕನ್ನಡದಲ್ಲಿ ಬರೆದೆನೋ ಏನೋ. ತಾಯಿ ಎದೆಹಾಲು ಕುಡಿದ ಮಕ್ಕಳು ಗಟ್ಟಿಮುಟ್ಟಾಗಿ 
ಬೆಳದು ಲೋಕವನ್ನೇ ಜಯಿಸುವರಂತೆ! ನನಗೋ ಎರಡು ಜೊತೆ ಮೊಲೆಹಾಲು, 
ಕೊಂಕಣಿ ಮತ್ತು ಕನ್ನಡ ಕುಡಿದು ಬೆಳೆವ ಭಾಗ್ಯ, ನಾನೇನೂ ಮಹಾಕವಿಯೇನೂ ಅಲ್ಲ. 
ಈ ಜಿಲ್ಲೆಯ ದಿಗ್ಗಜ ಸಾಹಿತಿಗಳನ್ನು ಗಣನೆಗೆ ತೆಗೆದುಕೊಂಡರೆ ತುಂಬಾ ಚಿಕ್ಕವಳು. 
ಆದಾಗ್ಯೂ ಅಂತಃಕರಣ ನೀಡಿದ ಕೊಂಕಣಿ, ಲೋಕದೃಷ್ಟಿ ದಯಪಾಲಿಸಿದ ಕನ್ನಡವ 
ಬೆಸೆದು ಏನೋ ನಾಲ್ಕು ಸಾಲು ಬರೆದಿರುವೆ. ಬಾಲ್ಕದಲ್ಲಿ ನನ್ನ ಅಜ್ಜಿ ಗುಲಾಬಿ, ನನ್ನ 
ಮನೆ ಮಾತು ಕೊಂಕಣಿಯ ಬಗ್ಗೆ ಹುಟ್ಟಿಸಿದ ಪೀತ್ಯಾಭಿಮಾನವನ್ನೇ ನಾನು ನನ್ನ 
ಪರಿಸರದ ಭಾಷೆ ಕನ್ನಡಕ್ಕೆ ವಿಸ್ತರಿಸಿದೆ ಎಂದು ಹೇಳಬೇಕು. ನನ್ನ ವ್ಯಕ್ತಿತಕ್ಕೆ ಒಂದು 
ಛಾಪು-ಚಹರೆ ಕೊಟ್ಟದ್ದೇ ಕನ್ನಡ. ಹಾಗಾಗಿ ನಾನು ಕನ್ನಡದಲ್ಲೇ ಸಹಿ ಮಾಡುವುದು. 
ಅನಿವಾರ್ಯ ಎನಿಸಿದರೆ ಮಾತ್ರ ಇಂಗ್ಲೀಷ್‌-ಹಿಂದಿ ಬಳಕೆ. ಮಿಕ್ಕಂತೆ ನನ್ನ ಇರವು 
ಕನ್ನಡದಲ್ಲೇ... 


ದೇವರಿಗೆ ಹೋದೆವು / ೯ 


ಶಿವಮೊಗ್ಗೆಯೆಂಬ ಊರು ಅದರ ಸಂಸ್ಕೃತಿ ಕರ್ನಾಟಕದಲ್ಲೇ ಮನೆಮಾತು. ಈ 
ಊರಿನ ಹಿಂದಣ ಹಿರಿಯರು ಶಿವಮೊಗ್ಗೆಯ ಕೀರ್ತಿಯನ್ನು ಎಲ್ಲೆಡೆ ಹರಡಿದ್ದಾರೆ. 
ಈ ಊರಿನ ನಿವಾಸಿಗಳು ಸಭ್ಯರು ಎಂಬ ಹೆಗ್ಗಳಿಕೆ ಇದೆ. ಅಲ್ಲೊಂದು ಇಲ್ಲೊಂದು 
ಸಾಮರಸ್ಯ ಕದಡುವ ಕೆಟ್ಟ ಘಟನೆಗಳು ನಡೆದರೂ. ಎಲ್ಲ ಮರೆತು ಮತ್ತೆ ಬೆರೆತು 
ಐಕ್ಕತೆಯಿಂದ ಇರುವವರು. ಈ ಊರಿನ ಪರಿಸರ ಜನರನ್ನು ರೂಪಿಸಿದೆಯೋ ಅಥವಾ 
ಜನರಿಂದಲೇ ಈ ಊರು ಹೀಗೆ ರೂಪಿತಗೊಂಡಿರುವುದೋ ನನಗೆ ತಿಳಿಯದು. ಆದರೆ 
ಅಂದಿನಿಂದ ಇಂದಿನವರೆಗೂ ಅನೇಕ ಹೊಸ ಆವಿಷ್ಠಾರಗಳಿಗೆ ಕಾರಣರಾಗಿದ್ದಾರೆ. 
ಈ ಊರಿನವರೂ ಇವತ್ತಿಗೂ ಕನ್ನಡಿಗರಾಗಿಯೇ ಉಳಿದಿರುವರು ಎಂಬ ನಂಬುಗೆ 
ನನ್ನದು. ಕನ್ನಡತನ ಎಂದರೆ ಏನು ? ನಾನು ಈ ಹೂತ್ತು ನಿಮ್ಮ ಮುಂದೆ ನಿಂತು 
ಅಳುಕಿಲ್ಲದೆ, ಕೀಳರಿಮೆ ಇಲ್ಲದೆ, ಸಂಕೋಚವಿಲ್ಲದೆ ಎದೆಯಾಳದಿಂದ ನಿಮ್ಮ ಮುಂದೆ 
ನನ್ನ ಅಂತರಂಗದ ಅನಿಸಿಕೆಗಳನ್ನು ಆನಂದದಿಂದ ಮುಟ್ಟಿಸುತ್ತಿರುವೆನಲ್ಲ... ಅದು 
ನಿಮ್ಮನ್ನು ಯಥಾವತ್ತು ತಲುಪಿದರೆ... ಭಾಷೆಯ ಬಂಧ ನನ್ನನ್ನು ನಿಮ್ಮನ್ನು ಬೆಸೆದರೆ 
ಅದೇ ಕನ್ನಡತನ, ಹೀಗೆಲ್ಲಾ ನಾನು ಬೇರೆ ಯಾವ ಭಾಷೆಯಲ್ಲಿ ಹೇಳಲು ಸಾಧ್ಯ? 
ನಾನೂ ೫ನೆಯ ತರಗತಿಯಿಂದ ಸ್ನಾತಕೋತ್ತರ ಪದವಿಯ ತನಕ ಇಂಗ್ಲೀಷು-ಹಿಂದಿ 
ಅಭ್ಯಾಸ ಮಾಡಿರುವೆ. ಈ ಹೊತ್ತಿಗೂ ಆ ಭಾಷೆಗಳಲ್ಲಿ ನಾಲ್ಕು ವಾಕ್ಯ ಮನಮುಟ್ಟುವಂತೆ 
ಬರೆಯಲು ನನಗೆ ಸಾಧ್ಯವಿಲ್ಲ. ಯಾಕೆಂದರೆ ಅದು ನನಗೆ ರಕ್ತಗತವಾದ ಭಾಷೆಯಲ್ಲ. 
ಪರಭಾಷೆಗಳಿಂದ ನಾನು ಏನೆಲ್ಲ ಮಾಹಿತಿ-ಅರಿವು ಪಡೆದುಕೊಂಡಿರುವೆನಾದರೂ 
ಅದು ಜೀರ್ಣವಾಗಿ, ಶಕ್ತಿಯಾಗಿ ನನ್ನಲ್ಲಿ ಸಜೀವಗೊಂಡು ಹೊರಹೊಮ್ಮುವುದು 
ಕನ್ನಡವಾಗಿಯೇ... ಹಾಗಾಗಿ ನಾವು ಹಗಲೂ-ರಾತ್ರಿ ಓಡನಾಡುವ ನಾವು ನೆಲೆನಿಂತಿರುವ 
ನೆಲದ ಭಾಷೆಯಲ್ಲಿ ಶಿಕ್ಷಣವನ್ನು ಪಡೆದು ಮಿಕ್ಕಂತೆ ಜಗತ್ತಿನ ಎಷ್ಟು ಭಾಷೆಗಳನ್ನು 
ಬೇಕಾದರೂ ಕಲಿತು ನಮ್ಮ ವ್ಯಕ್ತಿತ್ವವನ್ನು ಹಿಗ್ಗಿಸಿಕೊಳ್ಳಬಹುದು ಎಂದು ನಮವಾಗಿ 
ತಿಳಿಸಬಯಸುವೆ. 


ನಾನು ಮತ್ತೆ ಬಾಲ್ಕಕ್ಕೆ ಹೋಗುವೆ. ನನಗಾಗ ಐದರ ಪ್ರಾಯ. ಆಗತಾನೆ ಸ್ಪಷ್ಟವಾಗಿ 
ಮಾತನಾಡಲು, ಪ್ರಶ್ನೆಗಳನ್ನು ಕೇಳಲು ಕಲಿತಿದ್ದ ನಾನು, ನಮ್ಮ ಮನೆಯ ಹಜಾರದಲ್ಲಿ 
ಎತ್ತರದಲ್ಲಿ ತೂಗು ಹಾಕಿದ್ದ ಎರಡು ಪಟಗಳನ್ನು ಕುರಿತಾಗಿ ಪ್ರತಿದಿನವೂ ನನ್ನ 
ಅಜ್ಜಿಯನ್ನು ಅದು ಯಾರು ಎಂದು ಕೇಳುತ್ತಿದ್ದೆ. ಆ ಪಟದಲ್ಲಿದ್ದವರು ಯಾರು ಎಂದು 
ಈ ಮೊದಲು ಅಜ್ಜಿಯ ಮೂಲಕ ತಿಳಿದುಕೊಂಡಿದ್ದರೂ ಪ್ಲೆ ಕೇಳುವುದಕ್ಕಾಗಿಯೇ 
ನಾನು ಕೇಳುತ್ತಿದ್ದ ಪ್ರಶ್ನೆಯದು! ನನ್ನ ಅಜ್ಜಿ ಸಾವಧಾನವಾಗಿ ರಾಮಕೃಷ್ಣ ಪರಮಹಂಸ, 
ವಿವೇಕಾನಂದ ಎನ್ನುತ್ತಿದ್ದರು. ತುಂಡು ಬಟ್ಟೆಯನ್ನುಟ್ಟು, ಹೆಗಲ ಮೇಲೆ ಬೈರಾಸು 
ಹೊದ್ದು ಸಿದ್ದಾಸನ ಹಾಕಿ ಕುಳಿತ ಪರಮಹಂಸ, ಕೈಕಟ್ಟಿಕೊಂಡ ಭಂಗಿಯಲ್ಲಿರುವ 
ವಿವೇಕಾನಂದ ಈ ಪಟಗಳು ಈ ಹೊತ್ತಿಗೂ ನನ್ನ ಕಣ್ಣಲ್ಲಿ ಇವೆ. ಅರ್ಧರಾತ್ರಿಯಲ್ಲಿ 
ಎದ್ದು ಚಂಡಾಲನ ಮನೆಯನ್ನು ಯಾರಿಗೂ ತಿಳಿಯದಂತೆ ಪ್ರವೇಶಿಸಿ, ಅವನ ಕಕ್ಕಸ್ಸು 


೧೦ / ದೇವರಿಗೆ ಹೋದೆವು 


ಮನೆಯನ್ನು ಗುಡಿಸಿ, ತಮ್ಮ ಕೇಶರಾಶಿಯಿಂದ ಆ ಸ್ಥಳವನ್ನು ಒರೆಸಿದ, ದೀನರಲ್ಲಿ 
ದೀನರಾಗಬೇಕೆಂದೇ ಇಚ್ಛಿಸಿದ. 'ಪರಮಹಂಸ' ಮತ್ತು ಅವರ ಪಾದಗಳನ್ನು ಶಿರದಲ್ಲಿ 
ಧರಿಸಿದ. ನಾನು ಹೊಲೆಯನಾಗಿದ್ದರೆ ಇನ್ನೂ ಹೆಚ್ಚು ಸಂತೋಷ ಪಡುತ್ತಿದ್ದೆ ಎಂದ 
ವಿವೇಕಾನಂದ ಈ ಗುರುಶಿಷ್ಠರ ಭಲೇ ಜೋಡಿ ನನ್ನನ್ನು ಇನಿತಿನಿತಾಗಿ ಶ್ರೀ ಕುವೆಂಪು 
ಅವರತ್ತ ನನ್ನನ್ನು ಕರೆದೊಯ್ದಿತು. ನನ್ನ ಅಲ್ಲಮತಿಯನ್ನು ತಿಕ್ಕಿ ತೀಡಿದ, ವಿಚಾರ 
ಕ್ರಾಂತಿಗೆ ಆಹ್ಹಾನ 'ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ' ಪುಸಕಗಳು ಅಂದು ನನ್ನ 
ಕೈಸೇರದೇ ಹೋಗಿದಿದ್ದರೆ ಇಂದು ನಾನು ಏನಾಗಿರುತ್ತಿದ್ದೆನೋ ಏನೋ ಊಹಿಸಲೂ 
ಆಗುತ್ತಿಲ್ಲ. ನನ್ನನ್ನು ಮುನ್ನಡೆಸಿದ ಈ ಗುರುಗಳನ್ನು ನೆನೆದು ನನ್ನೀ ಕವನಗಳನ್ನು ನಿಮ್ಮ 
ಮುಂದಿಡುವೆ. 


ಸವಿತಾ ನಾಗಭೂಷಣ 


ದೇವರಿಗೆ ಹೋದೆವು / ೧೧ 


ಕತತ 


ಕವನಗಳ ಮೊದಲ ಓದುಗರಾದ ಸಂಗಾತಿ ಡಿ.ಎಸ್‌ ನಾಗಭೂಷಣ ಇವರಿಗೆ, 
ಕವನಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿ ಪ್ರಕಟಣೆಗೆ ಸಿದ್ದಪಡಿಸಿಕೊಟ್ಟಿರುವ ಬಹುಕಾಲದ 
ಗೆಳತಿ ಕೆ. ಪದ್ಗಾಕ್ಷಿ ಶಿವಮೊಗ್ಗ ಇವರಿಗೆ, ಸದಾ ಒಳ್ಳಯ ಮಾತುಗಳನ್ನಾಡಿ ಪ್ರೋತ್ಸಾಹಿಸುವ 
ಎಲ್ಲ ಗೆಳೆಯ ಗೆಳತಿಯರಿಗೆ, ಪತ್ರಿಕೆಗಳಲ್ಲಿ /ಫೇಸ್‌ ಬುಕ್‌/ ವಾಟ್ಸಾಪ್‌ ಗಳಲ್ಲಿ ಓದಿ 
ಮಿಡಿದ ಅಸಂಖ್ಯ ಓದುಗರಿಗೆ, ಬಂಧು ಬಳಗಕ್ಕೆ, 

ಇಲ್ಲಿನ ಕವನಗಳನ್ನು ಮೊದಲು ಪ್ರಕಟಿಸಿದ ಪತ್ರಿಕೆ ನಿಯತಕಾಲಿಕೆಗಳ 
ಸಂಪಾದಕರುಗಳಿಗೆ, 

ಪ್ರಕಟಿಸುತ್ತಿರುವ ಶ್ರೀ ಯು.ಎಸ್‌. ಮಹೇಶ್‌, ರೂಪ ಪ್ರಕಾಶನ, ಮೈಸೂರು- 
ಇವರಿಗೆ 


ಸವಿತಾ ನಾಗಭೂಷಣ 
ಈ ಅಕ್ಟೋಬರ್‌ ೨೦೧೮ 


yy Ce Tw MSD CIM LARD 


ಪರಿವಿಡಿ 


ಮಾಗು 
ನಾಟಕ 
ಬೆದೆಯಲ್ಲ ಒಲವು 


ಅಯ್ಯೋ ಶಿವನೇ (ಒಂದು ಗಪದ್ಯ) 


ನಿರ್ಣಯ 

ಬಿಕೋ ಎನ್ನುತಿದೆ ಮನೆ... 
ಭಕ್ತಿ... ನಿರಂತರ... 

ದೇವಿ 

ಜನುಮ ದಿನ 


. ನಾನು ಬೇರೆ ನೀನು ಬೇರೆ ಹೇಗಾದೇವು? 
. ಕ್ರೆಸ್ಷನ ವಶವಾಯಿತು 

. ಈ ಗುಡಿಗೆ ಬಾಗಿಲೇ ಇಲ್ಲ! 

. ಮನುಷ್ಯ ದೇವರಾದನು 

. ಗೌರಿಗೆ ನಮನ 

. ಏಕವಾಗಿ 

. ಬದುಕಿದ್ದರೆ... 

. ಬಿಡುಗಡೆ 

. ಬಲ್ಲವರೇ ಹೇಳಿ... 

. ನನ್ನ ಧರುಮ 

. ತಲೆದಂಡ! 

. ದೇವರಿಗೆ ಹೋದೆವು 

. ಹಡಬೆ ದುಡ್ಡು ಸುಡುವ ಮದ್ದು! 
. ಸುಲಭವಲ್ಲ 

. ನಡೆಸು ಮುಂದೆ... 


#೫೦ 


೫೨ 


, ತೆಂಗಿನ ಮರ 
ಅಮ್ಮಾ... ಕಾಯುತ್ತಿರುವೆ! 


ಗುರು ಗುರಂತು! 


ಪಾಸು-ಫೈಲು 

. ಮಧ್ಯ ರಾತ್ರಿಯ ಸ್ಟಾತಂತ್ರ। 
. ಇರೋಮ್‌ ಶರ್ಮಿಳಾ 

. ಗೊತ್ತಿಲ್ಲ! 

. ಕವಿತೆ... 

. ಒ೦ದು ಹಳೆಯ ಕಥೆ! 

. ನನ್ನ ಕವಿತೆ ನಿಮ್ಮ ಕವಿತೆ 

. ಬಂಧಿಸು ಬೇಕಾದರೆ 

. ಸುಡುವುದಾದರೆ.... 
ಪ್ರಜಾಸತ್ತೆ ನರಳಿದೆ! 

. ಅಬ್ಬಾ ಇವನು! 

.ಗಡ.. ಗಡ.. 

. ತೇನ ವಿನಾ ತೃಣಮಪಿ ನ ಚಲತಿ 
. ನನ್ನ ಮನೆ ಕೆಲಸದವಳು 
ಪೋಸ್ಟ್‌ ಮಾರ್ಟಂ 
ಹಿ. ತಳದ... 

. ರಾಮ-ಕೃಷ್ಣ 

. ಸಾಕೋ? ಬೇಕೋ 

. ಸತ್ಯಾನ್ವೇಷಣೆಯ ಮಾರ್ಗದಲ್ಲಿ...! 
. ಸಮಾನರು! 

. ಕೊಡಗಿನ ಹನಿಗಳು 

. ಅಂಬೇಡ್ವರ್‌ ಎಂಬ ಒಡವೆ 
೫೧. 


ಇರುವುದೇ ಧರುಮಗ? 


| ಅನ್ನದಾತನಿಗೆ ಶರಣು 


. ನಗರದ ನಕ್ಷಲರು 

.ಕವಿ 

. ತಿಳಿದಂತೆ ಮಾಡು 

. ಸಮಸ್ಯೆ-ಪರಿಹಾರ! 

. ಸರಸಕ್ಕನ ಸದ್ದು... 

. ಹೆಗಲು ಕೊಟ್ಟರೆ 

. ಕುರುಹು 

. ಧಿಮಾಕು! 

. ಇಹದ ಪರಿಮಳವು 

. ಸ್ವಾಮಿಯೇ... 

. ತಿರುಕರು 

.'ದೇವರು' 

. ನೀವಲ್ಲವೇ ನೀವಲ್ಲವೇ....? 
. ಮತ್ತೇನೂ ಅಲ್ಲ! 

. ಮುದ್ದು ತಂಮನ ಕತೆ... 

. ಮುಟ್ಟಬಾರದವರಾಗಿ.... 

. ಗಮನವೇ ಇಲ್ಲ! 

. ಕರ್ತವ್ಯವು ಕಾದಿದೆ! 

. ನನ್ನೂರು... 

. ಇಲ್ಲಿ ಅಲ್ಲಿ ಎಲ್ಲಿ? 

. ನಟಿ 

. ತಣ್ಣಗಾದ ಮೇಲೆ 

. ಶತ ಶತಮಾನದ ನೋವು 
. ನಿಂತಲ್ಲಿಯೇ...ನಿಂತಿದೆ ರಥ 
. ಜಗಪಳಯವು ಬಂದಾಗಿದೆ! 
. ಇಂಗ್ಲಿಷ್‌....ಬೇಕು! ಕನ್ನಡ... ಸಾಕು! 
- ಸಿದ್ಧಗಂಗಾ ಶ್ರೀಗಳಿಗೆ ನಮನ 


೮ೀ 

€(0 

ಈ 

pp 

€೫ 

€೭ 

Re) 

3; 

(೧೦೦ 
(೧೦೧ 
ಫಲ 
OY 
೧೦೫ 
OE 
೧೦೮ 
೧೦೯ 
OO 
OC 
(ID 
NOY 
೧೧೫ 
OL 
೪ ಲ್ಲ 
OE 
(೧೨೦ 
೧೨೧ 
KS 
೧೨೫ 


೮೧. 
೮೨. 
೮೩. 
೮೪. 
೮೫. 
೮೬. ಕ್ಷ 
೮೭. 
ಲಲ. 
ರ್ರ. 
೯೦. 


ಏನಾಶ್ಚರ್ಯ | 
ಮುಕ್ತಗೊಳಿಸು 
ಬಿಳಿಯ ಪಾರಿವಾಳ 


ದ್ವೇಷವನ್ನು ಬಿತ್ತಬಾರದು.... 


ಧಿ 
ಜಗದ ಸೆರೆಮನೆಗಲಲ್ಲಿ... 


* 


೧೨೬ 
೧೨೭ 
೧೨೮ 
೧೨೯ 
೧೩೦ 
೧೩೧ 
೧೩೨ 
೧೩೩ 
೧೩೪ 
೧೩೫ 


೧. ಮಾಗು 


ಅಯ್ಯೋ! 
ಮುಟ್ಟುವ ತನಕ ಗೊತ್ತೇ ಆಗಲಿಲ್ಲ 
ನನ್ನಂತೆಯೇ ಅವನೂ ಮನುಷ್ಯನೆಂದು! 


ಅಪ್ಪಿಕೂಂಡ ಮೇಲೆ ಅರಿವಾಯಿತು 
ನಾನೂ ಅವನೂ ಒಂದೇ ಎಂದು! 


ಕೇಡಿಗೆ ವಶವಾಗಿ 
ಹಲ್ಲುಗಳ ಮಸೆದಿದ್ದೆವು ಹುಡಿಯಾಗುವ ತನಕ 
ಕಲ್ಲುಗಳನೆತ್ತೆತ್ತಿ ಒಗೆದಿದ್ದೆವು ಪುಡಿಯಾಗುವ ತನಕ 


ಕುರುಡಾಗಿ ಕಾದಾಡಿದೆವು 
ಬರಡಾಗಿ ಬೈದಾಡಿದೆವು 
ಒಡಲಲ್ಲಿ ಬೆಂಕಿ ಎದೆಯಲ್ಲಿ ವಿಷ 
ಧಗಧಗನೆ ಉರಿದುಕೊಂಡು 
ಕವಕವನೆ ಕಾರಿಕೂಂಡು 
ಸಾಧಿಸಿದೆವು ಹಠ ಪಣತೊಟ್ಟು 


ಭಿನ್ನ-ಭೇಧದ ಹೊರೆ ಹೊತ್ತು 
ವಾಲಿತ್ತು ಕತ್ತು ಎತ್ತಲಾಗದೆ ಶಿರ 
ನೋಯುತ್ತಾ ಬೇಯುತ್ತಾ 
ಕೊಳೆಯುತ್ತಾ ನಾರುತ್ತಾ 

ಭಂಡ ಬಾಳುವೆ ಬಾಳಿ 
ನಲುಗಿದ್ದೆವು ರವರವ ನರಕದಲ್ಲಿ..... 


ದೇವರಿಗೆ ಹೋದೆವು / ೧೭ 


ಗರ ಬಡಿದಿತ್ತೆ ನಾಲಿಗೆಗೆ? 
ಹೌದು... 

ಸುಳ್ಳು ನುಡಿಬಿತ್ತು ಕಳ್ಳಾಟವಾಡಿತ್ತು 
ಮುಳ್ಳು ಹೊಕ್ಕಿತ್ತು ಮಳ್ಳು ಹಿಡಿದಿತ್ತು! 


ಹೊರಗೆ ಕಾಣಿಸದಿದ್ದರೂ 
ಒಳಗೂಳಗೆ ಅನಿಸಿತ್ತು 
ಹಠವೇಕೆ ಘಟ ನೀನು 
ದಿಟವಲ್ಲ ಪಟ ನೀನು 
ಮಿಗವಾಗು ಖಗವಾಗು 
ಪಶು ಪಕ್ಷಿ ಹುಳುವಾಗು 
ಗಿಡವಾಗು ಮರವಾಗು 
ಹೂ-ಬಳ್ಳಿ ಹುಲ್ಲಾಗು 
ಜಗವಾಗು ಮಗುವಾಗು 
ಹೊರೆಯಿಳಿಸಿ ಹಗುರಾಗು 
ತೂಗು ಬಾಗು ಮಾಗು 


೧೮ / ದೇವರಿಗೆ ಹೋದೆವು 


೨. ನಾಟಕ 


ನಾಟಕ ರಂಗೇರುತಿತ್ತು.... 

ಒಹ್‌! ಅದೇನು ಭಾವ ಅದೇನು ಭಂಗಿ 
ದಣಿಯುವಷ್ಟು ಕುಣಿದೆನೋ ಏನೋ 
ಘಟ ಅಲ್ಲಾಡಿತು! 


ಕಟ್ಟಕಡೆಯದ್ದು ಸಾಯುವ ದೃಶ್ಯ 

ಅಯ್ಯೋ ಸಾಯುವುದು ಎಷ್ಟು ಕಷ್ಟ! 
ಹೋಗುವೆನೆಂದರೂ ಕಟ್ಟಿ ಹಾಕುತಿತ್ತು ಜಗತ್ತು 
ಹತ್ತಿರ ಹತ್ತಿರ ಬಂದಂತೆ 

ಬದುಕುವ ಆಶೆ ಹೆಚ್ಚುತಿತ್ತು 

ಜೀವ ಹಾರುವ ಗಳಿಗೆ 

ಒಮ್ಮೆ ಒಳಗೆ ಹೊರಗೆ ಓಲಾಡಿತು 

ಅಹಾ! ಹಾರಿತು ಏರಿತು ತೇಲಾಡಿತು 
ನಿರುಮ್ಮಳವಾಗಿ... 


ನಾನಂತು ಅದ್ಭುತವಾಗಿ ನಟಿಸಿದೆ 
ನಿಜ ನಿಜ ಎನ್ನುವಂತೆ ನಟಿಸಿದೆ 
ದೀರ್ಪ ಕರತಾಡನ 


ಮಣ್ಣಿಗೆ ಸಾವಿರ ಸಾವಿರ ಜನ! 


ಅಯ್ಯೋ... ಇಷ್ಟೇಯಾ ಮರಣ? 
ಯಾಕೆ ಹುಡುಕಲಿ ಕಾರಣ? 


ದೇವರಿಗೆ ಹೋದೆವು / ೧೯ 


ಹುಬ್ಬು ತೀಡಿಕೊಂಡೆ 
ಜುಬ್ಬ ಏರಿಸಿಕೊಂಡೆ 


ಸಜ್ಜಾಗಿದೆ ರಂಗಸ್ಥಳ 
ಇದೀಗ ಹೊಸ ಪಾತ! 


ಬಾ 


೨೦ / ದೇವರಿಗೆ ಹೋದೆವು 


೩. ಬೆದೆಯಲ್ಲ ಒಲವು 


ನನ್ನಜ್ಜಿ ಹೇಳಿದ್ದು... 

ಬಾಲೆ ಹತ್ತೋ ಹನ್ನೆರಡೋ ವರುಷದ್ದು 
ಮದುವೆಯಾಗಿ ಬಂದ ಹೊಸದು 
ಅಂಗಳದಲ್ಲಿ ಹುಲಿವೇಷ ಕುಣೀತಿತ್ತು 
ಜಗಲಿ ಮೇಲೆ ಗಂಡು ಕುಲ ಮರೀತಿತ್ತು 
ಗೌಜಿ-ಗದ್ದಲ....ಈಕೆ ಕಿಟಕಿ ಸಂದೀಲೀ 
ಕಣ್ಣು ಹಾಕಿದ್ದಕ್ಕೆ....ಸಮಾ ಹೊಡೆಯೂದಾ? 
ಪೆಟ್ಟು ಎಂಥಾದ್ದು? 

ಕೈ ತಿರುಪಿ ಬೆರಳು ಚೊಬ್ಬ। 


ಸಾಯೋ ಕಾಲಕ್ಕೆ ಅಜ್ಜ್ಞಯ್ಯನಿಗೆ 

ಮಾತು ಹೋಗಿತ್ತು 

ಅಜಿ ತೊಳು ಬಳು ಉಣಿಸೋವಾಗ 
ಜ (8) [2 

ಜೊಟ್ಟ ಬೆರಳು ಕಂಡದ್ದೇ... 

ಅಜ್ಜಯ್ಯ ಒಂದೇ ಸಮ ಅಳು! ಅಳು! 


ನನ್ನಮ್ಮ ಹೇಳಿದ್ದು... 

ಹದಿನಾರೋ ಹದಿನೇಳೋ ಪ್ರಾಯದ್ದು 
ಮದುವೆಯಾಗಿ ಬಂದ ಹೊಸದೇ 

ಅಯ್ಯೋ ಹೆಡ್ಡೀನ ನಂತಲೆಗೆ ಕಟ್ಟಿದರಪ್ಲೋ.... 
ಸರ್ವನಾಶ ಆತು ಅಂತ 

ನಾಕು ಮನೆಗೆ ಕೇಳೋ ಹಾಗೆ ಕೂಗೋದಂತೆ! 
ಬರೆ ಎಳೆಯೋ ಹಾಗೆ ಬಯ್ಯೋದಂತೆ!। 


ದೇವರಿಗೆ ಹೋದೆವು / ೨೧ 


ನನ್ನಮ್ಮ ತುಟಿ ಬಿಚ್ಚಿದರೆ ಕೇಳಿ! 
ನಾಕು ಮಕ್ಕಳ ತಾಯಿ ಗಾಣದೆತ್ತಿನಂತೆ 
ದುಡಿದು ಮನೆಮಂದೀನ ದಡಸೇರಿಸಿದ್ದೇ.... 


ಮಾತಿಲ್ಲ...ಕತೆಯಿಲ್ಲ... 

ಎತ್ತಿ ಕೂರಿಸಬೇಕು ಹೊಚ್ಚಿ ಮಲಗಿಸಬೇಕು 
ಸಾಯೋ ಹಿಂದಲ ದಿನ ಅಪ್ಪಯ್ಯ 

ಅಮ್ಮನ ಕೈ ಹಿಡಿದು ಕಣ್ಣಿಗೆ ಒತ್ತಿಕೊಂಡು 
ರೆಪ್ರೆ ಮಿಟುಕಿಸದೆ ನೋಡಿದ್ದೇ ನೋಡಿದ್ದು 
ಭದವಾಗಿ ಹಿಡಿದ ಕೈನ ಬಿಡಲೇ ಇಲ್ಲವಂತೆ! 


ನಾನು ಮಾತಿಗೆ ಮಾತು ವಾಪಸು ಕೊಟ್ಟವಳು 
ನನಗೂ ಇದೆ ತಾಕತ್ತು ಎಂದು 

ಒಂದಕ್ಕೆ ಎರಡು ತಿರುಗಿಸಿ ಬಿಟ್ಟವಳು 

ವಾದ ವಿವಾದ ಚರ್ಚೆ ಹಿಡಿದ ಪಟ್ರು ಬಿಡದೆ 
ಕೊಟ್ಟು ಹೆಗಲಿಗೆ ಹೆಗಲು ಜೊತೆಯಲ್ಲಿ ನಡೆದವಳು 


ಮಗಳಿಗೆ ಹೇಳುವೆ 
ದುಡುಕಬೇಡ ಸಿಡುಕಬೇಡ 
ಬದುಕೆಂದರೆ... 
ಬೆದೆಯಲ್ಲ ಒಲವು 


೨೨ / ದೇವರಿಗೆ ಹೋದೆವು 


೪, ಅಯ್ಯೋ ಶಿವನೇ (ಒಂದು ಗಪದ್ಯ) 


(ಈ ಹೊತ್ತಿನ ಕಾವ್ಯ ನಿ-ವೇದನೆ) 


ಹಿತ್ತಲಲ್ಲಿ... 

ವಾಷಿಂಗ್‌ ಮಷೀನು, ಬಟ್ಟೆ ಕಲ್ಲು, ಕಸದ ಡಬ್ಬಿ, ಮುಸರೆ ತಪ್ಪಲೆ, ಕಡ್ಡಿ ಪರಕೆ, 
ದೊಡ್ಡವು ಚಿಕ್ಕವು ಬಣ್ಣ ಬಣ್ಣದ ಬಕೀಟು-ಮಗ್ಗುಗಳು, ಬಟ್ಟೆ ಸೋಪು, ಸೋಪಿನ 
ಪುಡಿ, ನೀಲಿ, ವೈಟ್ನರ್‌, ಡೆಟಾಲು. ಫಿನಾಯಿಲ್‌, ಫ್ರಾಗ್ನರ್‌, ಹಾರ್ಪಿಕ್ಕು, ಪ್ಲೋರ್‌ 
ಕ್ಷೀನರ್ರು, ರಂಗೋಲೆ ಹಿಟ್ಟು, ಇರುವೆ ಪುಡಿ, ಬ್ಲೀಚಿಂಗ್‌ ಪೌಡರ್ರ್ತ, ಬಷ್ಟು, ಬಟ್ಟೆ 
ಒಣಗಿಸೋ ಸ್ಟಾ ೦ಡು, ತೂಗಾಡೋ ತಂತಿ ಇತ್ಯಾದಿ, ಇತ್ಯಾದಿ ಇತ್ಯಾದಿ 

ಶಿವನೇ! ಒಂದೇ ಎರಡೇ! 


ಬಾತ್‌ ರೂಂನಲ್ಲಿ... 


ಸ್ಪದೇಶಿ-ವಿದೇಶಿ ಕಮೋಡು, ಹಿತ್ತಾಳ ಹಂಡೆ, ಕೊಡ, ಟಬ್ಬು, ಸೋಲಾರು, 
ಗೀಸರ್ರು, ಶವರ್ರು, ತರಾವರಿ ಡಿಸೈನರ್‌ ನಲ್ಲಿಗಳು, ಬಗೆ ಬಗೆಯ ಸೋಪುಗಳು, 
ಶಾಂಪುಗಳು, ಕಂಡೀಶನರ್ರು, ಮಾಯಿಶ್ಚರೈಸರ್ರು, ಹಲ್ಲು ತಿಕ್ಟೋಕೆ, ಕಾಲು ತಿಕ್ಕೋಕೆ, 
ಬೆನ್ನು ತಿಕ್ಕೋಕೆ ಬಷುಗಳು, ಟಂಗ್‌ ಕ್ಷೀನರ್ರು, ಮೌತ್‌ ಫು್ರಶ್ನರ್ರು, ಸೆನ್ನೊಡೆಂಟು, 
ಪೆಪ್ಲೊಡೆಂಟು, ವಜಕ್ರಾಂತಿ, ದಂತಭ್ರಾಂತಿ, ನಂಜನಗೂಡು ಹಲ್ಲುಪುಡಿ, ಶೀಗೆ ಪುಡಿ, 
ಹರಳೆಣ್ಣೆ, ಹೇರ್‌ ಅಂಡ್‌ ಕೇರು, ಶೇವಿಂಗ್‌ ಕ್ರೀಮು, ನೈಲ್‌ ಕಟರ್ರು, ಮೀಸೆ ಕತ್ತರಿ 
ಇತ್ಯಾದಿ, ಇತ್ಯಾದಿ! 


ಶಿವನೇ! ಒಂದೇ, ಎರಡೇ! 


ಅಡಿಗೆ ಕಂ ಡೈನಿಂಗು.... 

ಫ್ರಿಜ್ಜಿನ ತುಂಬ ಹಣ್ಣು, ಮಾಂಸ-ಮಡ್ಡಿ, ಮೊಟ್ಟೆ-ಮೀನು. ಜೂಸು, ಕ್ಲಾಷು, 
ಮಜ್ಜಿಗೆ-ಮೊಸರು, ಐಸ್ವೀಮು, ಚಾಕ್ಷೇಟು, ಚೀಸು, ಜಾಮು, ಸೋಡಾ, ದೋಸೆ 
ಹಿಟ್ಟು, ಲಿಂಬೆ ಹಣ್ಬು, ವೀಳೆದೆಲೆ-ಸುಣ್ಣ, ಸೊಪ್ಲುಸದೆ, ತರಕಾರಿ... 

ಮೂಲೇಲಿ ಮಣ್ಣಿನ ಹೂಜಿ, ಅಕ್ತಾಗಾರ್ಡು 


ಅಡಿಗೆ ಮನೆ ಕಟ್ಟೆ ಮೇಲೆ: ಗ್ಯಾಸು, ಓವನ್ನು ಇಂಡಕ್ಷನ್‌ ಒಲೆ, ಕುಕ್ಕರು, 


ಮಿಕ್ಷರ್ರು, ಗೈಂಡರ್ರು-ಟೋಸ್ಪರ್ರು, ಜೂಸ್ಪರ್ರ, ಟಪ್ಪರ್ವೇರು, ಗ್ಲಾಸು, ಅನ್ಫೇಕಬಲ್ಲು, 


ದೇವರಿಗೆ ಹೋದೆವು / ೨೩ 


ಸ್ಟೀಲ್‌ ಡಬ್ಬಿಗಳು, ಭರಣಿ, ತಾಮ್ರದ ಕಟಾರು, ರೊಟ್ಟ ಮಿಷೀನು, ದೋಸೆ ಕಾವಲಿ, 

ಪಡ್ಗಿನ ಕಾವಲಿ, ಕಡುಬಿನ ಪಾತ್ರೆ, ಶಾವಿಗೆ ಮಣೆ, ಲಟ್ಟಣಿಗೆ, ಕುಟ್ಟಾಣಿ, ಮರಿಗೆ, 

ಚರಿಗೆ, ಬಾಂಡ್ಲಿ, ತಟ್ಟೆ-ಲೋಟ, ಮೊರ, ಸಾಣಿಗೆ, ಕುಡಗೋಲು, ಚಾಕು, ಈಳಿಗೆ 

ಮಣೆ, ತುರಿಯೋ ಮಣೆ, ಮುದ್ದೆ ಕೋಲು. ಮಜ್ಜಿಗೆ ಕೋಲು, ಅಕ್ಕಿ-ಕಡಲೆ- 

ಬೇಳೆ-ಬೆಲ್ಲ-ಮೆಣಸು-ಹುಣಿಸೆ-ಸಾಸುವೆ-ಸಿರಿಧಾನ್ಯ ಇತಾದಿ ಇತ್ಯಾದಿ, ಇತ್ಯಾದಿ..... 
ಶಿವನೇ! ಒಂದೇ ಎರಡೇ! 


ಡೈನಿಂಗ್‌ ಟೇಬಲ್‌ ಮೇಲೆ... 
ನಿಂಬೆ ಜೂಸು, ಜೇನು ತುಪ್ಪ, ಬ್ರೆಡ್ಡು-ಬಿಸೃತ್ತು ಪಿಕಲ್ಲು, ಸಾಲ್ಪು, ಓಟ್ಟು, 
ಕೆಲ್ಲಾಗ್ದು, ನೂಡಲ್ಲು, ಹುರಿಟ್ಟು, ಡೈಪ್ರೂಟ್ಟು ದೊಡ್ಡ ಬುಟ್ಟಿ ತುಂಬ ಆಯುರ್ವೇದ, 


ಅಲೋಪತಿ, ಹೋಮಿಯೋಪತಿ, ನಾಟಿ, ಹರ್ಬಲ್ಲು-ಲೋಕಲ್ಲು ಮಾತ್ರೆಗಳು 


£ 


ಡ್ರೆಸಿಂಗ್‌ ರೂಂನಲ್ಲಿ... 

ಪೌಡರ್ರು, ಕ್ರೀಮು, ಸ್ನೋ, ನೈಲ್‌ ಪಾಲೀಷು, ನತ್ತು-ಮುತ್ತು-ಸರ-ಬಳೆ- 
ವಾಚು-ಬಿಂದಿ-ಕುಂಕುಮ, ಕಾಡಿಗೆ, ಮಸ್ಸರ, ಲಿಪ್ಲಿಕ್ಕು ಬಾಚಣಿಗೆ, ಡೈಯರ್ರು, 
ಬ್ಲೀಚರ್ರು, ಬ್ರೋಚರ್ರು, ವೈಟ್ಟಾಚರ್ರ., ಟೆಡ್ಗಲ್ಲು 

ವಾರ್ಡೋಬಿನ ತುಂಬಾ... 

ನೈಟಿ, ಸೀರೆ, ಚೂಡಿದಾರು. ಲೆಗ್ಗಿನ್ನು ಶಾಲು-ವೇಲು, ಕೋಟು-ಶರ್ಟು, ಹ್ಯಾಟು, 
ಜಾಕೀಟು, ಪೆಟ್ಟಿ ಕೋಟು, ಬನೀನು, ಬ್ರೇಸಿಯರ್ರು, ಅಂಡರ್ಮೇರ್ರು, ವಿಸರು-ಸ್ಪೇಫೀ, 
ಪರ್ಸು, ಬ್ಯಾಗು ಇತ್ಯಾದಿ, ಇತ್ಯಾದಿ, 

ಶಿವನೇ! ಒಂದೇ ಎರಡೇ! 


ದೇವರಕೋಣೆಯಲ್ಲಿ... 

ಸಾವಿರಾರು ದೇವರುಗಳು, ವಿಷ್ಣು ಸಹಸ್ರನಾಮ, ಸ್ತೋತ್ರ ಭಜನೆ, ಪಂಚಾಂಗ, 
ಹನುಮಾನ್‌ ಚಾಲೀಸಾ, ಅರಿಶಿಣ-ಕುಂಕುಮ, ದೀಪ-ಧೂಪ-ಗಂಧ-ಕರ್ಪೂರ, 
ಊದುಗಡ್ಡಿ, ನಾಮ-ವಿಭೂತಿ, ಯಂತ್ರ-ಮಂತ್ರ ಇತ್ಯಾದಿ, ಇತ್ಯಾದಿ.... 

ಶಿವನೇ! ಒಂದೇ ಎರಡೇ! 


ಪಡಸಾಲೆಯಲ್ಲಿ... 


ಕುರ್ಚಿ, ಮೇಜು, ಟೀಪಾಯಿ-ದೀವಾನು, ಸ್ಟಾ $೦ಡು-ಸ್ಲೋಫಾ ಸೆಟ್ಟು, ಈ 


ಚೇರು, ಟ್ಯೂಭ್ರೈಟ್‌-ಶಾಂಡಿಲೇರು, ಕಂಪ್ಯೂಟರು, ಟೀವಿ-ಸಿಡಿ ಫ್ಲೇಯರ್ರು, ಕೇಬ 


ವಿ೪ 


¥ 


೨೪ / ದೇವರಿಗೆ ಹೋದೆವು 


ಕೂಲರ್ರು, ಫ್ಯಾನು, ಇನ್ಪರ್ಟರ್ರು, ಲ್ಯಾಂಡು, ಮೊಬೈಲು, ಐಪ್ಕಾಡು, ಇಂಗ್ಲಿಷ್‌ 
ಪೇಪರ್ರು ಇತ್ಯಾದಿ ಇತ್ಯಾದಿ.... 
ಶಿವನೇ! ಒಂದೇ ಎರಡೇ! 


ವರಾಂಡಾದಲ್ಲಿ... 

ಚಪ್ಪಲಿಗಳು, ಶೂಗಳು, ಸಾಕ್ಷುಗಳು, ವ್ಯಾಕ್ಯೂಮ್‌ ಕ್ಷೀನರ್ರು, ಇತ್ಯಾದಿ, ಇತ್ಯಾದಿ, 
ಗ್ಯಾರೇಜಿನಲ್ಲಿ... 

ಕಾರು, ಬೈಕು, ಸ್ಕೂಟಿ, ಸೈಕಲ್ಲು... 

ಶಿವನೇ! ಒಂದೇ ಎರಡೇ! 


ಶಿವನೇ ಒಂದೇ ಎರಡೇ 

ಸರಕು ಸರಕು ಕಿರಿಕು 

ಅತ್ತೆ ಕಿಟ್ಟಿ ಪಾರ್ಟಿಗೆ, ಮಾವ ಕ್ಷಬ್ಬಿಗೆ 

ಗಂಡ ಆಫೀಸಿಗೆ 

ಮಕ್ಕಳು ಟ್ಯೂಪಸನ್ನಿಗೆ 

ನಾನೊಬ್ಬಳೇ ಮನೆಯಲ್ಲಿ! 

ನನ್ನದೇ ಸೂಪರ್ವಿಷನ್ನು, ಮೇಂಟೇನನ್ನು 

ಎಲ್ಲ ಇದೆ, ಆದ್ರೂ ಬೇಜಾರು, ಬೋರು, ಡಿಪ್ರೆಷನ್ನು 
ಏನೋ ಒಂಥರ ಫ್ಯಟೀಗ್ಗು, ವೀಕ್ಲೆಸ್ತು ತಲೆ ನೋವು, ಕಿರಿಕಿರಿ 
ಟಿರೇಸ್‌ ಮೇಲೆ ಹೋಗಿ ಒಂದು ಗಳಿಗೆ ನಿಲ್ಪೀನಿ 

ಆಹಾ! ಗಾಳಿ ಬೀಸ್ತಾ ಇದೆ, ಗಿಡ ಮರ ತೂಗ್ತಾ ಇದೆ 
ಸಂಪಿಗೆ ಘಮ್‌ ಅನ್ತಾ ಇದೆ 

ದೊಡ್ಡ ದೊಡ್ಡ ಕಟ್ಟಡಗಳ ಸಂದೀಲಿ ಚೂರೇ ಚೂರು ಅಕಾಶ ಕಾಣ್ತಾ ಇದೆ 
ಅದರಲ್ಲೇ ಒಂಚೂರು ಚಂದ್ರ ಬೆಳಗತಾ ಅವನೆ 

ಹಾಗೇ ಒಂದು ಗಳಿಗೆ ನೋಡ್ತಾನೇ ನಿಲೀನಿ 

ಏನೋ ಒಂಥರಾ ನೆಮ್ಮದಿ, ಅಸೀಮ ಶಾಂತಿ!! 

ಶಾಂತಿ! ಶಾಂತಿ! ಶಾಂತಿ! 


ದೇವರಿಗೆ ಹೋದೆವು / ೨೫ 


೫. ನಿರ್ಣಯ 


ಅವನ ಅಜ್ಜ ಸಿಡಿಮದ್ದಿನ 
ಕಾರಾನೆಯನ್ನೇನೂ ಇಟ್ಟಿಲ್ಲ! 


ಅವನ ಅಪ್ರ ಬಡವ- ಸ್ವಾಭಿಮಾನಿ 
ಗುಲಾಬಿ ಮಾರುತ್ತಾನೆ! 


ಅವನ ಕಾಕಾ ಅತ್ತರಿನ 
ಅಂಗಡಿ ಇಟ್ಟಿರುವನು 


ಕುಸುರಿ ಕೆಲಸದಲ್ಲಿ ಅವನ 
ತಾಯಿಯದು ಪಳಗಿದ ಕಕ್ಕೆ 


ಅವನ ತಂಗಿ ಜಾಣೆ ಧೀರೆ 
ನನ್ನ ಸಹಪಾಠಿ 


ಅವನು ಸರಳ ಸಜ್ಜನ.... 


ಸೀದಾ-ಸಾದ.... 


ಎಷ್ಟು ವಿಚಿತ್ರ ಈ ಜಗತ್ತು! 

ಕೆಲವರು ರಕ್ತ ಹರಿಸಲು ಆತುರರಾಗಿದ್ದಾರೆ 
ಹಲವರು ರಕ್ತ ಬೆರೆಸಲು ಕಾತುರರಾಗಿದ್ದಾರೆ 
ನಾವೋ....ಪರಸರ ಅರಿಯಲು ಪಡೆಯಲು 
ಹಂಬಲಿಸುತ್ತಿದ್ದೇವೆ.... 


೨೬ / ದೇವರಿಗೆ ಹೋದೆವು 


ಅಯ್ಯೋ.... 

ಎಲ್ಲಕ್ಕಿಂತ ಮೊದಲು ಅವನ ಒಬ್ಬನೇ 
ಅಲ್ಲಾಹುವಿನನ್ನು ನಾನು ಒಪ್ಪಿಕೊಳ್ಳಬೇಕು! 
ನನ್ನ ಕೋಟಿ ದೇವರುಗಳನ್ನು 


ಅವನು ತಬ್ಬಿಕೊಳ್ಳಬೇಕು...! 


ದೇವರಿಗೆ ಹೋದೆವು / ೨೭ 


೬. ಬಿಕೋ ಎನ್ನುತಿದೆ ಮನೆ. 


ಬಾಗಿಲಿಗೆ ತೋರಣವಿಲ್ಲ 
ಅಂಗಳದಲಿ ರಂಗೋಲೆಯಿಲ್ಲ 
ಬಿಕೋ ಎನ್ನುತಿದೆ ಮನೆ... 


ತೆಂಗು ಇಳಿಸುವವರಿಲ್ಲ 
ಬಾಳೆ ಕಡಿಸುವವರಿಲ್ಲ 
ಬಿಕೋ ಎನ್ನುತಿದೆ ಮನೆ... 


ಜಾಜಿ ಮೊಲ್ಲೆ ಸೇವಂತಿಗೆ 
ಕಟ್ಟುವವರಿಲ್ಲ ಹೂಮಾಲೆ? 
ಬಿಕೋ ಎನ್ನುತಿದೆ ಮನೆ.... 


ಗೇಟಿನಲ್ಲಿ ಕಾದಿದೆ ನಾಯಿ 
ಎಲ್ಲವಳು ಉಣಿಸುವ ತಾಯಿ? 
ಬಿಕೋ ಎನ್ನುತಿದೆ mers 


ಭರಭರ ಬೆಳೆದಿದೆ ಕಳೆ 
ನಿಂತಲ್ಲೆ ನಿಂತಿದೆ ಹೊಳೆ 
ಬಿಕೋ ಎನ್ನುತಿದೆ ಮನೆ.... 


ದೇವರ ಮುಂದಣ ದೀಪ ಕರಗಿದೆ 


ಗಂಧದ ಪರಿಮಳ ತಾನೇ ಅಡಗಿದೆ 
ಬಿಕೋ ಎನ್ನುತಿದೆ ಮನ 


೨೮ / ದೇವರಿಗೆ ಹೋದೆವು 


ಮೂಕವಾಗಿದೆ ಕೋಣೆ 
ಮೌನವಾಗಿದೆ ವೀಣೆ 
ಬಿಕೋ ಎನ್ನುತಿದೆ ಮನೆ... 


ಒಳಗೆಲ್ಲೋ ಕುದ್ದಂತೆ ಸಾರು 
ಕಾಸಿದ ತುಪ್ಪ ಸಿಡಿದಂತೆ ನೀರು 
ಬಿಕೋ ಎನ್ನುತಿದೆ ಮನೆ.... 


ಇನ್ನೆಲ್ಲಿ ಗಲಗಲ ಗೆಜ್ಜೆ 
ಒನಪಾದ ಹೆಜೆ ಹೆಜೆ 

ಬ ಜ 
ಬಿಕೋ ಎನ್ನುತಿದೆ ಮನೆ.... 


ದುಗುಡ ದುಃಖ ಹತಾಶೆ 
ತಲೆಯಿಬ್ರರೆ ದಿಂಬಿಗೆ 
ಅವಳೇ ಹಾಕಿದ ಕಸೂತಿ 
ಒತ್ತುತ್ತಿದೆ ಕೆನ್ನೆಗೆ 
ಕೊನೆಯುಂಟೆ ಕಣ್ಣೀರಿಗೆ೧ 


ಮರೆಯಲಾರೆ ಕರೆಯಲಾರೆ 
ಬೆರೆಯಲಾರೆ ಸಂದಿಹಳು ಬಾರದೂರಿಗೆ 


ಇನ್ನಿಲ್ಲದ ಶೋಕ ನಿರ್ದಯಿ ಈ ಲೋಕ 
ಇಗೋ ಹೂರಟೆ ಅವಳ ತಾವಿಗೆ.... 


ದೇವರಿಗೆ ಹೋದೆವು / ೨೯ 


೭. ಭಕ್ತಿ.. ನಿರಂತರ... 


ಅಂದಿನಿಂದಲೂ ಇದ್ದೇ ಇದೆ 
ಈ ಬೆಳವಣಿಗೆ 

ತೇರು ಉತ್ಸವ ತಾಳ ವಾದ್ಯ 
ಪೂಜೆ ಭಜನೆ ಮೆರವಣೆಗೆ! 


ರಾಮ ಕೃಷ್ಣ ಶಿವ-ಶಂಕರ 
ಬುದ್ದ ಜಿನ ಏಸು ಪೈಗಂಬರ 
ಬಸವ ಕನಕ ಪುರಂದರ 
ಗಾಂಧಿ ಲೋಹಿಯಾ 
ಪೆರಿಯಾರ್‌ ಅಂಬೇಡ್ವರ 
ಭಕ್ತರಿಗೆ ಇನ್ನಿಲ್ಲದ ಸಡಗರ! 


ಅಂದಿನಿಂದಲೂ ಇದ್ದೇ ಇದೆ 
ತನ್ನ ಮತ-ಪಥ ದೊಡ್ಡದು 
ಎನ್ನುವ ಅಹಂಕಾರ 

ತನ್ನ ನಂಬುಗೆ-ನಡೆ 
ಮೇಲೆಂಬ ಮಮಕಾರ 
ನಿಂದನೆ-ಭಂಜನೆ 

ಹೆರವರ ಬಗ್ಗೆ ತಿರಸ್ವಾರ! 


ಅಂದಿನಿಂದಲೂ 

ಭಕ್ತರು ನಡೆದುಕೊಳ್ಳುವರು 
ಅವರವರ ದೇವರಿಗೇ 
ಬಾಗುವರು ತೂಗುವರು 


೩೦ / ದೇವರಿಗೆ ಹೋದೆವು 


ಅವರವರ ದೇವರಿಗೇ 

ಚಾಂಗ್‌ ಬೋಲೋ ಎಂದೋ.... 
ಚಲೋ ಎಂದೋ... 

ಹಾಕೇ ಹಾಕುವರು ಜಯಕಾರ! 


ಮಾಡುವರು ಅಭಿಷೇಕ 
ಬೀಸುವರು ಚಾಮರ 
ಧ್ಯಾನ ಮನನ ಪ್ರವಚನ 
ಭಾಷಣ ಚಿಂತನ-ಮಂಥನ 


ಪ್ರಚಾರ ವಿಚಾರ-ಸಂಕಿರಣ! 


ಕೊನೆಯುಂಟೇ ಮೊದಲುಂಟೆ 
ಹಿಗುತಿದೆ ಭಕ್ತ ಸಾಗರ 
ಕಾದಿದೆ ಸನಿಹದಲೇ ಮಹಾ ಸಮರ! 


ದೇವರಿಗೆ ಹೋದೆವು / ೩೧ 


೮. ದೇವಿ 


ಕಡೆದು ಕಡೆದು ನೋಯಿಸಿದ 
ಮನ ಬಂದಂತೆ ಮೀಯಿಸಿದ! 
ಸೀರೆ ಉಡಿಸಿದ ಹಾರ ತೊಡಿಸಿದ 
ಹೂವ ಮುಡಿಸಿದ 

ನತ್ತು ಕಿವಿಯೋಲೆ, ಮುತ್ತಿನ ಸರ, 
ತೋಳಬಂದಿ, ಡಾಬು, ಕಾಲ್ಗೆಜ್ಜೆ 
ಉಣಿಸಿದ ಮಣಿಸಿದ 
ಕುಂಕುಮವಿರಿಸಿ 

ದೀಪ ಉರಿಸಿ ಮೆರೆಸಿದ 


ಮಂದಿ ಬಾಯ್ದಿಟ್ಟು ನೋಡಿದರು 

ಮೈದುಂಬಿ ಹಾಡಿದರು... 

ಕೈ ಮುಗಿದರು.. ಬಿದರು..ಎದರು... 
(ಈ) 1) 

ತಿರುತಿರುಗಿ ನೋಡಿದರು 

ಬೇಡಿದರು ಕಣಲೇ 


Foleo) 


ಕೂಡಿದರು ಕಣ್ಣ 5 


[ae] 


ಕೆಕ್ಕರಿಸಿ ನೋಡಿದ್ದು 
ಧಿಕ್ಕರಿಸಿ ಓಡಿದ್ದು 
ಅದೊಂದು ದೊಡ್ಡ ಕಥೆ! 


ಅಗೋ ನಡುಬೀದೀಯಲ್ಲಿ 
ಕೂದಲು ಕೆದರಿಕೊಂಡು 
ಬತ್ತಲೆ ಉಟ್ಟುಕೊಂಡು 


೩೨ / ದೇವರಿಗೆ ಹೋದೆವು 


ಗೊಳಗೊಳಸಿ ನಗುತಿರುವೆ 
ಬುಳುಬುಳು ಎಂದಳುತಿರುವೆ 
ಪ್ರಮಾಣಿಸುವೆ 

ಅದು ನಿಜವಾಗಿ ನಾನೇ! 


ಏನೆಲ್ಲಾ ಹೇಳಬೇಕು... 
ಹೇಳಲಾರೆ 
ಬಿಗಿಯುತ್ತಿದೆ ಕೊರಳು. 


ದೇವರಿಗೆ ಹೋದೆವು / ೩೩ 


೯. ಜನುಮ ದಿನ 


ಅಂಬಲಿ ಸಿಕ್ಕಿದ್ದೇ 
ಅಂಬೇಡ್ಕರನನ್ನೇ ಮರೆತಿರಿ 
ಸೂರು ಕಂಡಿದ್ದೇ 

ಮೈಮರೆತು ನಿದ್ದೆ ಹೋದಿರಿ... 


ವಿದೈ-ವಿನಯ- ಸಿದ್ದಿ-ಸಮ್ಮಾನ 
ಪಡೆಯಲೇನು ಮಾಡಿದಿರಿ..? 
ರಥದ ಚಕ್ರಗಳು ತುಕ್ಕು ಹಿಡಿದಿವೆ 
ಹೊಕ್ಕು ನೋಡಿರಿ ಸೋದರರೇ.... 


ಕೆಟ್ರಗೆ ನೋಡಿದನೇ? 
ಕೆಟ್ರಗೆ ಆಡಿದನೇ? 
ಕೆಬ್ರದು ಮಾಡಿದನೇ? 
ಸಟಿಯನು ಸುಟ್ಟು 
ದಿಟವನು ಮೆರೆಯಿರಿ 


ಕಟ್ರ ಕಡೆಯವ 

ನೆಟ್ಟಗೆ ನಿಂತ ದಿನ 
ಬೇಡದೆ ನೀಡಿದ ದಿನ 
ಶೋಕವ ನೀಗಿದ ದಿನ 


ಲೋಕವ ತಿದ್ದಿ ತೀಡಿ 
ತನಗೆ ತಾ ಬೆಳಕಾಗಿ 


ತಥಾಗತನಂತೆ 
ಜಗವ ಸೋಕಿ ತಾಕಿದ ದಿನ 


ಅಂದೇ ನನ್ನ ಜನುಮ ದಿನ 
ಅಂದೇ ನಿಮ್ಮ ಜನುಮ ದಿನ 
೩೪ / ದೇವರಿಗೆ ಹೋದೆವು 


೧೦. ನಾನು ಬೇರೆ ನೀನು ಬೇರೆ ಹೇಗಾದೇವು? 


ನೀನೇ ದೊಡ್ಡವನೋ 

ನಿನ್ನ ಧರುಮ ದೊಡ್ಡದೋ 
ನಿನ್ನ ಕರುಮ ದೊಡ್ಡದೋ? 
ನಿನ್ನ ಚರುಮ ದೊಡ್ಡದೋ? 


ನಿನ್ನ ಜಾತಿ ನಿನ್ನ ನೀತಿ 


ನಿನ್ನ ಮತಿ ನಿನ್ನ ಛಾತಿ ದೊಡ್ಡದೋ? 


ದೊಡ್ಡವನೆೇ.... 
ಭಿನ್ನ-ಭೇದವ ಮರೆತು 
ಮೆರೆಯಬಾರದೆ ದೊಡ್ಡತನವನು? 


ವಿವಿಧ ವೇಷ 

ವಿವಿಧ ಬಾಷೆ 

ವಿವಿಧ ಆಶ 

ಒಂದೇ ಸೂರ್ಯನಡಿ 
ಒಂದೇ ಚಂದನಡಿ 
ಆನು ನೀನು ತಾನು 
ಹೇಗೆ ಬೇರಾದೇವು? 


ಒಂದೇ ತಾವು ಒಂದೇ ರೇವು 
ನಾನು ನೀನು ಹೇಗೆ ಬೇರಾದೇವು? 


ದೇವರಿಗೆ ಹೋದೆವು / ೩೫ 


೧೧. ಕ್ರಿಸ್ನನ ವಶವಾಯಿತು 


ಕಲ್ಲು ಒಗೆದ ಮೇಲೆ 
ಕಿಸ್ಸನ ನೆನಪಾಯಿತು! 


ಸುಳ್ಳು ನುಡಿದ ಮೇಲೆ 
ಕ್ರಿಸ್ತನ ನೆನಪಾಯಿತು! 


ಹಗೆ ಬಗೆದ ಮೇಲೆ 
ಕೆಸನ ನೆನಪಾಯಿತು 


ಜಳ್ಳ ತೂರಿ ಪೊಳ್ಳ ಕೇರಿದೆ 
ಕುಲುಮೆಯಲಿ ಕಾದು 
ಹೃದಯ ಹದವಾಯಿತು 


ತಪ್ಪನೊಪಿಸಿದೆ.... 
ಕರುಣೆಗೆ ಕಾಯ 
ವಶವಾಯಿತು ! 


೩೬ / ದೇವರಿಗೆ ಹೋದೆವು 


೧೨. ಈ ಗುಡಿಗೆ ಬಾಗಿಲೇ ಇಲ್ಲ! 


ಈ ಗುಡಿಗೆ ಬಾಗಿಲೇ ಇಲ್ಲ 
ಅಡಿಗಡಿಗೆ ತಡೆಯುವರಿಲ್ಲ 
ದೇವರಿಲ್ಲಿ ಬಂಧಿಯೂ ಅಲ್ಲ! 
ಭಕುತಿಯೇ ಆರತಿ ಎಲ್ಲಾ 
ಮಡಿ ಮೈಲಿಗೆ ಶಿವನೂ ಒಲ್ಲ! 


ಮುಟ್ಟುವರು ಮೂಸುವರು 
ಮೊಕ ಮುಸುಡಿಯ ತೀಡುವರು 
ಕಿವಿ ಹಿಂಡುವರು.... ಬಾಚಿ ತಬ್ಬಿ 
ಅತ್ತು ಕರೆದು ಹಗುರಾಗುವರು 


ಹೂವು ಹಣ್ಣು- ಮಾಂಸ-ಮದ್ಯ 
ಎಡೆ ಇಕ್ಕಿ ಬಾಗುವರು 

ಹುಲು ಮಾನವರು... 

ಪಶು ಪಕ್ಷಿ ಕ್ರಿಮಿ ಕೀಟಗಳು 
ಉಂಡು ಸಂತಸಗೊಂಡರೆ 
ಸಕಲ ಜೀವಗಳು ಒಂದೇ 
ಎಂದು ತಿಳಿಯುವರು 


ಬೇಡುವರು, ನೀಡುವರು, 
ಕಾಡುವರು, ಹಾಡುವರು, 
ನೋಯುವರು.... ಬೇಯುವರು.... 
ಗೇಯುವರು ಸಾಯುವರು 
ಶಿವನಿಲ್ಲಿ ಸಂತೃಪ್ತ 

ಭಕುತರ ಮಿತ್ರ ಪರಮಾಪ್ತ 


ದೇವರಿಗೆ ಹೋದೆವು / ೩೭ 


೧೩. ಮನುಷ್ಯ ದೇವರಾದನು 


ಕಲ್ಲಿನ ಮುಂದೆ 
ಕರಗಿ ಹೋದನು 


ಹುಲ್ಲಿನ ಮುಂದೆ 
ಹಗುರಾದನು 


ನೀರಲಿ ಮಿಂದು 
ತಾ ಮರೆತನು 


ತನ್ನ ಗುರುತ 
ಸುಡುತ... 


ಇಲ್ಲವಾದನು 
ಮನುಷ್ಯ ದೇವರಾದನು 


೩೮ / ದೇವರಿಗೆ ಹೋದೆವು 


೧೪. ಗೌರಿಗೆ ನಮನ 


ವಿನಾಕಾರಣ 
ಅವಳು ಸಾಯುವುದು 


ನಾವು ಬದುಕುವುದು 
ನ್ಯಾಯವಲ್ಲ! 


ಈ ಹೂವಿನ ಸಂತತಿಗೆ 


ಸಾವೇ ಇಲ್ಲ! 


ಶಾಂತದುರ್ಗಾ! 


ದೇವರಿಗೆ ಹೋದೆವು / ೩೯ 


ದಾರುಣ ಮರಣ 


ದ್ವೇಷ ಕಾರಣ? 
ರೋಷ ಕಾರಣ? 
ಧರ್ಮ ಕಾರಣ? 
ರಾಜ ಕಾರಣ? 
ಏನಾಕಾರಣ 
ದಾರುಣ ಮರಣ! 


ನಿನ್ನಿಂದಲೇ... 


ಎಲ್ಲರ ನೋವಿಗೆ 
ನಾನು ಮರುಗುವೆ 
ಎಲ್ಲರ ಸಾವಿಗೆ 
ನಾನೂ ಕರಗುವೆ 
ಜಡವ.... 
ಚೇತನಗೊಳಿಸಿದೆ 
ಉಳಿಸಿದೆ 


೪೦ / ದೇವರಿಗೆ ಹೋದೆವು 


೧೫. ಏಕವಾಗಿ 


ದ್ವೇಷವೆಂಬ ಬೆಂಕಿಯೊಂದು 
ಏಕವಾಗಿ ಸುಟ್ಟಿತು 


ದ್ವೇಷವೆಂಬ ಮಹಾಪೂರ 
ಏಕವಾಗಿ ಸೆಳೆಯಿತು 


ಬೆರೆಯಲಿಲ್ಲ ಪೊರೆಯಲಿಲ್ಲ 
ಸಾಧಿಸಿದೆವು ಹಗೆಯನು! 


ಬಾಳಲಿಲ್ಲ ಬದುಕಲಿಲ್ಲ 
ಮಸೆದೆವಲ್ಲ ಹಲ್ಲನು! 


ಮಾನವತೆಯ ಇರಿದು ಕೊಂದು 
ಏಕವಾಗಿ ಸತ್ತೆವು....ಶೋಕವೇ 
ಲೋಕವಾಗಿ ಮೂಕರಾಗಿ ಸತ್ತೆವು! 


ದೇವರಿಗೆ ಹೋದೆವು / ೪೧ 


೧೬. ಬದುಕಿದ್ದರೆ ಭಾ 


ಇದ್ದರೆ ಇರಬೇಕು 
ಹೊಂಗೆಯ ಹಾಗೆ ತಂಪಾಗಿ 


ಇದ್ದರೆ ಇರಬೇಕು 
ಗಂಧದ ಹಾಗೆ ಕಂಪಾಗಿ 


ಇದ್ದರೆ ಇರಬೇಕು 
ಮಾವಿನ ಹಾಗೆ ಗುಂಪಾಗಿ 


ಇದ್ದರೆ ಇರಬೇಕು 
ಅರಳಿಯ ಹಾಗೆ ಸೊಂಪಾಗಿ 


ಜೀವ ಸಂಕುಲಕೆ ನೆಲೆಯಾಗಿ 


ವರವಾಗಿ... ಮರವಾಗಿ.... 
ಶಿರಬಾಗಿ! 


೪೨ / ದೇವರಿಗೆ ಹೋದೆವು 


೧೭. ಬಿಡುಗಡೆ 


ಉದಯಕಾಲದಲ್ಲೆದ್ದು ಗಡಗಡ ನಡುಗುತ 
ಕೊರೆಯುವ ಚಳಿಯಲ್ಲಿ ಕೆರೆಯಲ್ಲಿ ಮಿಂದು 
ಪಾಣಿಪಂಚೆ ಉಟ್ಟಕೊಂಡು ಪತ್ರೆ-ಹೂವು 
ಬಿಡಿಸಿಕೊಂಡು ಮಡಿ ನೀರು ಎತಿಕೊಂಡು 
ಮಂತ್ರವ ಜಪಿಸುತ್ತ ದೇವಿಗೆ ನೀರೆರೆದು 
ನತ್ತು-ಮುತ್ತೋಲೆ ತೊಡಿಸಿ ಸೀರೆ ಉಡಿಸಿ 
ಕುಂ೦ಕುಮವಿರಿಸಿ ಹೂ ಮುಡಿಸುವಾಗ 
ಯಾಕೋ ಮೈಜುಮ್ಲ ಮ್ಲೆಂದು ಮಸ್ತಕ ತಿರುಗಿ 
ಅಲ್ಲೇ ಒರಗಿ ಮನದಲ್ಲೇ ಕೊರಗಿ ಧಿಗ್ಗೆಂದು 
ಎಲ್ಲವ ಒದ್ದು ಮಠ ಬಿಟ್ಟು ಮದುವೆಯಾಗಿ 
ಮನೆ ಕಟ್ಟಿ ಮಕ್ಕಳಾಗಿ ದೇಶ ಸುತ್ತುತ್ತಾ 
ಪದ ಹಾಡುತ್ತಾ ದೇವರಿಗೆ ಹತ್ತಿರ... 
ಹತ್ತಿರವಾಗುತ್ತಾ ಸಂತೃಪ್ಪ-ಮುಕ್ತ। 


ದೇವರಿಗೆ ಹೋದೆವು / ೪೩ 


೧೮. ಬಲ್ಲವರೇ ಹೇಳ್ಲಿ 


ಕನಸಿ ಕಲ್ಪಿಸಿ 
ಎದೆಯೊಳಗಿಟ್ರು 
ಪೂಜಿಸಿದೆ 


ಕಸಿಯದೆ ಹುಸಿಯದೆ 
ಬೆವರ ಬಸಿದು 
ಬದುಕು ಮಾಡಿದೆ 


ಕಳಬೇಡ ಕೊಲಬೇಡ 
ತಪಿದೆ ಒಪಿದೆ 


ಒಪುತ್ತಾದರೂ ಹಸಿದ 
ಒಡಲಿಗೆ ತುತ್ತು ಉಣಿಸಿದೆ 


ಭಿನ್ನ-ಭೇದವೆೇಣಕಿಸದೆ 
ಕೂಡಿದೆ ಆಡಿದೆ 


ಕುಂದೆಣಿಸದೆ 

ಗುರು ಹಿರಿಯರಲ್ಲಿ 
ತಿಳಿವಿಂಗೆ ತಿಳಿದಂತೆ 
ನಡೆದೆ ಮಡಿದೆ 


ಇಂತಪ್ಪ ಸಹಜ ನಡೆ 
ನಡೆಯಲಾರಿಗಿದೆ ಅಡೆ ತಡೆ? 


೪೪ / ದೇವರಿಗೆ ಹೋದೆವು 


೧೯. ನನ್ನ ಧರುಮ 


ಆ ಧರುಮ ಈ ಧರುಮ ಎಲ್ಲಾ ಭ್ರಮ 
ನಂಗೆ ನಂದೇ ಧರುಮ ನಂಗೆ ನಂದೇ ಕರುಮ 


ಪಾಡಾಗೈತಿ ಧರುಮ ಹಾಡಾಗೈತಿ ಧರುಮ 
ಕಾಡಾಗೈತಿ ಧರುಮ ಜೋಡಾಗೈತಿ ಧರುಮ 


ನಂಗೆ ನಂದೇ ಒಂದಾರಿ ನಂದೇ ಒಗ್ಗುರಿ.... 
ಯಾಕಾರ ಹೋಗೋಣು ಎರಿ ಏರಿ... 
ಬಾಳೋಣು ಇಲ್ಲೇ ಮಿತಿ ಮೀರಿ... 


ಯಪ್ಪಾ ದೈವ ಅಂಬೋದು ರೋಗ 
ಭಕ್ತಿ ಅಂಬೋದು ಭೋಗ 
ಮುಕ್ಕಾಯ್ತು ಮಂತ್ರ-ಯಂತ್ರ! 
ಶಿವನಾಣೆಗೂ ನಾ ಸ್ವತಂತ್ರ 


ದೇವರಿಗೆ ಹೋದೆವು / ೪೫ 


೨೦. ತಲೆದಂಡ! 


ನಾನೊಂದು 
ಕನಸಿನಲ್ಲಾದರೂ 
ಕಾನೂನು ರಚಿಸುವೆ 


ಮಧ್ಯರಾತ್ರಿ ಹೀಗೆ ಒಬ್ಬಳೇ 
ಯಾಕೆ ಅಲೆಯುವ? 
ಮತಿಯಿಲ್ಲವೇ ಗತಿಯಿಲ್ಲವೇ 
ಎಂದು ದುಷ್ನನೊಬ್ಬ ಕೆಣಕಿದರೆ 
ಕಠಿಣ ಸಜೆ ವಏಧಿಸುವೆ! 


೪೬ / ದೇವರಿಗೆ ಹೋದೆವು 


೨೧. ದೇವರಿಗೆ ಹೋದೆವು 


ಇರುಳೆಂದು ಕರಗೀತೋ 
ಬೆಳಕೆಂದು ಮೂಡೀತೋ 


ನೆ ಮಂದಿ ನೆರೆದೇವು 
ನೆರೆಹೊರೆಯ ಕರೆದೇವು 
ಒಡಗೂಡಿ ಪಡೆದೇವು 


ದೇವರಿಗೆ ಹೋದೆವ 


ಕಾನಲ್ಲ ನಡೆದೇವು 


ದೇವರಿಗೆ ಹೋದೆವು / ೪೭ 


ತಡವುತ್ತ ಎಡವುತ್ತ 
ದೇವರಿಗೆ ಹೋದೆವು 


ತಂಪಾನೆ ಗಾಳಿಗೆ 
ಮೈಯೊಡ್ಡಿ ನಿಂತೇವು 
ತಣ್ಣಾನೆ ನೀರಿಗೆ 
ಬಾಯೊಡ್ಡಿ ಕುಂತೇವು 
ಮೈದುಂಬಿ ಹಾಡುತ್ತಾ 
ದೇವರಿಗೆ ಹೋದೆವು 


ಸೀರೆ ಕುಬುಸವ ತೊಡಿಸಿ 
ಸಿಹಿ ಮೊಸರು ಅನ್ನವ ಬಡಿಸಿ 
ಹೂವನ್ನ ಸುರಿದೇವು 
ನೋವನ್ನ ಎರೆದೇವು 
ಸಿರಿದೇವಿಯ ನೆನೆದೇವು 
ದೇವರಿಗೆ ಹೋದೆವು 


ಬೆಟ್ಟದಾ ತುದಿಯಲ್ಲಿ 
ಬುತ್ತೀಯ ಉಂಡೇವು 
ಸೇಡನ್ನ ಸುಟ್ಟೇವು 
ಕೇಡನ್ನ ಕಳೆದೇವು 
ಕಂಬನಿ ಕರೆದೇವು 
ದೇವರಿಗೆ ಹೋದೆವು 


ಬ್ಯಾಸರ ಕಳೆದೇವು 
ಹರುಷಾವ ಹಡೆದೇವು 
ಹಗುರಾಗಿ ಇಳಿದೇವು 
ಹೊಸ ಜನುಮ ಪಡೆದೇವು 
ದೇವರಿಗೆ ಹೋದೆವು 


೪೮ / ದೇವರಿಗೆ ಹೋದೆವು 


೨೨. ಹಡಬೆ ದುಡ್ಡು ಸುಡುವ ಮದ್ದು! 


ಹಡಬೆ ದುಡ್ಡು ಸುಡುವ ಮದ್ದು 
ಜೀವ ತೆಗೆಯಿತು ನೋಡಣ್ಣ 


ಗಾಳಿ ಸುದ್ದಿ ಬೆಂಕಿಗೆ ಗುದ್ದಿ 
ಹೊತ್ತಿ ಉರಿಯಿತು ಕಾಣಣ್ಣಾ 


ಕೂಲಿಯ ಕೊಟ್ಟು ನಾಲೆಯ ತೆಗೆಸದೆ 
ದಂಡಿಗೆ ಕೊಟಬ್ರರೆ ಹೇಗಣ್ಣಇ? 


ನಂಜಿನ ಗಂಜಿ ನಾರುವ ಮೀನು 
ಹಂಚಬಹುದೇ ನೀ ಹೇಳಣ್ಣಾ.... 


ಉಂಡು ಕೆಟ್ಟರು ಊರ ಸುಟ್ಟರು 
ನರಕವೆದ್ದಿತು ಇದು ನಿಜವಣ್ಣಾ 


ಹಡಬೆ ದುಡ್ಡು ಸುಡುವ ಮದ್ದು 
ಮುಟದಿರಿ ಓ...ಅಣಾ.... 
[0 [30] 


ಆವೇಶವ ತಡೆಯಿರಿ ವೇಷವ ಕುಣಿಯಿರಿ 
ಮರಳಿ ಬರಲಿ ಜನ ಹಗುರಾಗಲಿ ಮನ 


ಬಾಳೆಂದರೆ ಇದೇ ಕಾಣಾ... 


ದೇವರಿಗೆ ಹೋದೆವು / ೪೯ 


೨೩. ಸುಲಭವಲ್ಲ 


ಬಡಿದರೂ ಸಿಗಲಿಲ್ಲ 
ಸಿಡಿದರೂ ಸಿಗಲಿಲ್ಲ 
ಒಡೆದರೂ ಸಿಗಲಿಲ್ಲ 
ಕಡೆದರೂ ಸಿಗಲಿಲ್ಲ 


ಜಡಿದರೂ ಸಿಗಲಿಲ್ಲ 
ಕಡಿದರೂ ಸಿಗಲಿಲ್ಲ 
ಕೆಟ್ರರೂ ಸಿಗಲಿಲ್ಲ 

ಸುಟ್ಟರೂ ಸಿಗಲಿಲ್ಲ 


ಪಡೆದರೂ ಸಿಗಲಿಲ್ಲ 
ಹಡೆದರೂ ಸಿಗಲಿಲ್ಲ 
ಕಲಿತರೂ ಸಿಗಲಿಲ್ಲ 
ಬಲಿತರೂ ಸಿಗಲಿಲ್ಲ 


ಶಕ್ತಿಯು ಸಾಲದೆ 
ಯುಕ್ಷಿಯು ಮೇಲೆಂದೆ 
ಯುಕ್ತಿಯು ಫಲಿಸದೆ 
ಭಕ್ತಿಗೆ ಮೊರೆ ಹೋದೆ 


ಭಕ್ತಿಯೂ ಸಾಲದೆ 
ರಕ್ತಿಯ ಬಳಸಿದೆ 
ಮುಕ್ತಿಯ ಹಾದಿಯು 
ಕಷ್ಟವು ಒಪಿದೆ 
ನಷ್ಟವು ಒಪಿದೆ 

ಎಲ್ಲಿ ನಾ ತಪ್ಪಿದೆ? 


೫೦ / ದೇವರಿಗೆ ಹೋದೆವು 


೨೪. ನಡೆಸು ಮುಂದೆ... 


'ಬಯಲಲ್ಲಿ ನಿಂತುಕೊಂಡೆ 
ಬುತ್ತಿ ಗಂಟು ಬಿಚ್ಚಿಕೊಂಡೆ' 
ಉಣ್ಣಲೆಂದು ಎತ್ತಿಕೊಂಡೆ 


ಕವೈೆಂದು ಕಾಗೆ ಬಂತು 
ಬವ್ಪೆಂದು ನಾಯಿ ಬಂತು 
ಹಂಚಿಕೊಂಡೆ ನೆಂಚಿಕೊಂಡೆ 


ಕಾಣಲಿಲ್ಲ ಕೀಳು-ಮೇಲು 
ಇರುವೆ ಸಾಲು ಹಂದಿ ಪಾಲು 
ಜೊಳ್ಳು ಕಾಳು ಒಂದೇ ಬಾಳು 
ಕಾಣಲಿಲ್ಲ ಮೇಲು-ಕೀಳು 
ಕಳಕೊಂಡೆ ತಿಳಕೊಂಡೆ 


ಜಾಲ ಒಂದೇ ಜೀವ ಒಂದೇ 
ಅರಿವು ತಂದೆ! 


ದೇವರಿಗೆ ಹೋದೆವು / ೫೧ 


೨೫. ಗುರು ಗುರಂತು! 


ಹೋಗೋಣು ಅಂದರೆ 
ಹೆದರಿಕೆ ಬಂತು 


ಹೋಗೋಗು ಅಂತ 
ಬೆದರಿಕೆ ಬಂತು 


ಯಾಕಾರ ಹೋಗೋಣ 
ತಾಳಿಕೋ ಅಂತು 


ಬೇಕಾರ ಹೋಗಲ್ಲ? 
ಗದರಿಕೆ ಬಂತು 


ಸಾಕಾರ ಹೋಗಲ್ಲ? 
ನಿಂತು ಕುಂತು 


pI 


ಕಲ್ಲಿ ಶಿವನಿ 


ಎಲ್ಲವೂ ಭ್ರಾಂತು! 


3¢ 


ಸಿಕ್ಕವನೇ ಶಿವನು 
ನೆಚ್ಚಕೋ ಅಂತು! 


ದಕ್ಕಲೀ ಅವನು 
ಹಚ್ಚಿಕೋ ಅಂತು 


ನೆಚ್ಚರು ಮೆಚ್ಚರು 
ಗುರು ಗುರಂತು! 


೫೨ / ದೇವರಿಗೆ ಹೋದೆವು 


೨೬. ತೆಂಗಿನ ಮರ 


ಸಸಿ ನೆಟ್ಟು ಗೊಬ್ಬರ ಕೊಟ್ರು 
ನೀರೂಡಿ ಮರ ಬೆಳೆಸಿದವನೇ ಜಾಣ 


ಮರ ಹತ್ತಿ ಎಳೆನೀರು ಕಾಯಿಳಿಸಿ 
ಬಾಯಾರಿಕೆ ತಣಿಸಿದವನೇ ಜಾಣ 


ತೆಂಗಿನ ಗರಿ ಹೆಣೆದು 
ಬಣ್ಣ ಬಳಿದು 
ಬದುಕು ಮಾಡಿದವನೂ ಜಾಣ 


ತೆಂಗಿನೆಣ್ಣೆ ಸವಿದು ಗಟ್ಟಿ ಮುಟ್ಟಾಗಿ 
ಲೋಕ ಸುತ್ತಿ ಕೋಶ ಓದಿ ದಿವಿನಾದ 
ದರುಶನ ನೀಡಿದವನೂ ಜಾಣ 


ಮಣ್ಣಿಗೆ ಮರಳಿ ಆಡಿ ಹೊಲದಲಿ 
ತೆಂಗಿನ ಬುಡದಲಿ 
ಮನೆ-ಮಂದಿಯ ನೆನೆದೆಯಾದರೆ 
ತೀರೀತು...ಯಣ! 


ದೇವರಿಗೆ ಹೋದೆವು / ೫೩ 


LVN ಅಮ್ಮಾ... ಕಾಯುತ್ತಿರುವೆ! 


ನಾಯಿಯ ಮರಿಗಳು 
ಅಮ್ಮನ ಜೊತೆ ಆಡುತ್ತಿವೆ 


ಬೆಕ್ಕಿನ ಮರಿಗಳು 
ಅಮ್ಮನ ಬಾಲ ಜಗ್ಗುತ್ತಿವೆ 


ಹಂದಿಯ ಮರಿಗಳು 
ಅಮ್ಮನ ಹಿಂದೆ ಓಡುತ್ತಿವೆ 


ಹಕ್ಕಿಯ ಮರಿಗಳು 
ಅಮ್ಮನ ಜೊತೆ ಹಾರುತ್ತಿವೆ 


ಕೋಳಿಯ ಮರಿಗಳು 
ಅಮ್ಮನ ಜೊತೆ ಕೆದರುತ್ತಿವೆ 


ಗಂಟೆ ಏಳಾಗಿದೆ.... 
ಮುಖ ದಪ್ಪ ಮಾಡಿಕೊಂಡು 
ನಾನು ಅಮ್ಮನ ದಾರಿ ಕಾಯುತ್ತಿರುವೆ... 


೫೪ / ದೇವರಿಗೆ ಹೋದೆವು 


೨೮. ಪಾಸು-ಫೈಲು 


ಬೆಳಗುವ ಸೂರ್ಯ 
ಮಿನುಗುವ ತಾರೆ 
ಪರೀಕೆ ಕಟಲಿಲ 

ew) ಊಟ ಇ 


ಓಡುವ ನದಿ 

ಹಾಡುವ ಹಕ್ಕಿ 

ಪರೀಕೆ ಕಟಲಿಲ 
ew) ಟಾ 


ಹಣ್ಣಿನ ಮರ 
ಹೂವಿನ ಗಿಡ 
ಪರೀಕ್ಷೆ ಕಟ್ಟಲಿಲ್ಲ 


ಹಾರಿ ಬಿಡುವೆ ಗಾಳಿ ಪಟ 
ನಾನರಿಯೆ ಮೋಸ ತಟವಟ 


ಅಂ೦ಕದಾಟ ಬಾಯಿಪಾಠ 
ನಂಗೆ ಒಗ್ಗಲ್ಲ! 


ಬದುಕು ಮಾಡ್ತೀನಿ 
ಅಂದರೂ ಕೇಳಲ್ಲ! 


3 ಪರೀಕ್ಷೆ-ನಿರೀಕ್ಷೆ 
ಶಿಕ್ಷೆ ನನಗೆ ಮಾತ್ರ ಏಕೋ 
ಶಿವನೇ ಬಲ್ಲ! 


ದೇವರಿಗೆ ಹೋದೆವು / ೫೫ 


೨೯. ಮಧ್ಯ ರಾತ್ರಿಯ ಸ್ವಾತಂತ್ಯ! 


ನಡುರಾತ್ರಿಯಾದರೇನಂತೆ 
ತುರ್ತು ಕರೆ 

ಓಡಬೇಕು ಬಿರುಗಾಳಿಯಾಗಿ 
ಇಲ್ಲ ಯಾವುದಾದರೊಂದು 
ನದಿಯೊಳಗೆ ಅವಿತು 
ಉಕ್ಕಬೇಕು ಪ್ರವಾಹವಾಗಿ 
ಇಲ್ಲ ಉಲ್ವೆಯಾಗಿ ಉರಿದು 
ಕಲ್ಲುಗಳ ಮಳೆಗರೆಯಬೇಕು...! 


ಯಾರಿಗೋ ಬೇನೆ ಯಾರಿಗೋ ಸಾವು 
ಮತ್ತಾರಿಗೋ ಕಾವು 

ಅಪಘಾತ, ಆಘಾತ, ತುರ್ತು ಕರೆ! 
ಹೋಗಲೇಬೇಕು... 


ಕರೆದೂಯ್ಯಬೇಕು ಜಗವ 
ಕತ್ತಲೆಯಿಂದ ಬೆಳಕಿಗೆ 
ಅರಳಬೇಕು ಹೂವಾಗಿ ಮುಂಜಾನೆಗೆ 


ಹೋಗಬೇಕು ಹೋಗಬೇಕು 

ಎಲ ಒದ್ದು ದಿಗನೆದು ಹೋಗಬೇಕು 
ಕ್‌ [6 (\ [) 

ನಿರ್ಭಯವಾಗಿ.... 

ಬರುವುದೇ ಆ ಕ್ಷಣ? 


೫೬ / ದೇವರಿಗೆ ಹೋದೆವು 


೩೦. ಇರೋಮ್‌ ಶರ್ಮಿಳಾ 


ದೇಶ ಅಂತ ಒಂದು ಇದ್ದರೆ 
ಈ ಹೆ್ಬು ಮಗಳು 
ನನ್ನ ದೇಶದ ಹೆಮ್ಮೆ 


ಸೀತೆಗೆ ಹದಿನಾಲ್ಕು ವರುಷ 
ವನವಾಸವಾದರೆ 
ಈಕೆಗೆ ಹದಿನಾರು ವರುಷ 


ಉಪವಾಸ 


ಚುನಾವಣೆ ಎಂದ ಕೂಡಲೇ 
ಈಕೆಯೇ ನೆನಪಾಗುತಾಳ! 


ಈಕೆಯ ಛಲ ಬದ್ಧತೆ 
ಕನಸು ಕಾಳಜಿ 


ಸಹನೆ ಸತ್ಯಾಗ್ರಹ 


ಗಾಂಧಿ ನಾಡಿನ 

ಈ ಮಂದಿ... 
ಅಸಹಾಯಕರೋ 
ಅಮಾಯಕರೋ 9 
ಅವಿವೇಕಿಗಳೋ 9 
ಇರಲಿ....ಇತ್ತೀಚೆಗೆ ಈಕೆ 
ಮದುವೆಯಾದಳಂತೆ.... 


ದೇವರಿಗೆ ಹೋದೆವು / ೫೭ 


ಇನ್ನಾದರೂ ಉಂಡು ಉಟ್ಟು 
ಸುಖವಾಗಿರಲಿ. 


ಈಕೆ ಯಾರೋ ಏನೋ 
ನನ್ನ ಕನಸಿಗೆ 

ಆಗಾಗ್ಗೆ ಬರುತ್ತಾಳೆ 
ಊಟದ ತಾಟು 
ತರುವಷ್ನರಲ್ಲಿ 
ಕಾಣೆಯಾಗಿರುತ್ತಾಳ! 


(ಇರೋಮ್‌ ಚಾನು ಶರ್ಮಿಳಾ(೧೯೭೨) ಮಣಿಪುರದ ಮಾನವ ಹಕ್ಕು ಹೋರಾಟಗಾರ್ತಿ. ಸೇನೆಯ 
ವಿಶೇಷ ಕಾಯ್ದೆ ರದ್ದತಿಗಾಗಿ ೧೬ ವರುಷ ಉಪವಾಸ ಮಾಡಿದಾಕೆ. ಈಕೆ ಮಣಿಪುರ ವಿಧಾನ ಸಭೆ ಚುನಾವಣೆಗೆ 
ನಿಂತಾಗ ಪಡೆದ ಓಟು ಕೇವಲ ೯೦. ಠೇವಣಿ ಕೂಡ ಉಳಿಯಲಿಲ್ಲ.) 


೫೮ / ದೇವರಿಗೆ ಹೋದೆವು 


೩೧. ಗೂತ್ತಿಲ್ಲ! 


ಈತನನ್ನು ದೇವರೆಂದು 

ಹೊತ್ತು ತಿರುಗಿದವರುಂಟು.... 
ಸಂತನೆಂದು ಕರೆದು 
ತಲೆಬಾಗಿದವರುಂಟು..... 
ಸಜ್ಜನ, ಸತ್ಯವಂತನೆಂದು ಕರೆದು 
ಸಂಮಾನಿಸಿದವರುಂಟು.... 


ಹುಸಿ ಕ್ರಾಂತಿಕಾರಿ, ಜೋಭದ, 
ಸೋಂಭೇರಿ, ನಯವಂಚಕ, 
ಹೀಗೂ ಬಿರುದು ಬಾವಲಿ 
ನೀಡಿ ಜರಿದವರುಂಟು! 


ಈತನ ಜೀವದ ಗೆಳೆಯ 
'ಯಾಮಾರಿಸಿಬಿಟ್ಟ ದಯ್ಯ' 
ಎಂದಾಗ ಯಾಕೋ... 

ಪ್ರೀತಿ ವಿಪರೀತವಾಗಿದೆ 
ಎಂದೆನಿಸಿ ಹಾಗೆ ಹರಾಜು 
ಹಾಕುವ ಬದಲು ಕಪಾಳಕ್ಕರಡು 
ಬಿಟ್ಟು ತೀರಿಸಿಕೋ...... 

ಎಂದು ನುಡಿದ ಮಾತ್ರಕ್ಕೆ 
ಆತನ ಮೊಕ ಊದಿಕೊಂಡು 


ಅಳು-ನಗು ಒತ್ತೊಟ್ಟಿಗೇ 
ತುಂಬಿ ತುಳುಕಲು 


ದೇವರಿಗೆ ಹೋದೆವು /1 ೫೯ 


ಅದು ಹಾಗಲ್ಲ 

ಅದು ಹಾಗಲ್ಲ 

ಎಂದು ಈತ ನನಗೇ ಸಮಾಧಾನ 
ಹೇಳಲು ಸುಸ್ತಾದೆ! 


ಹುಲುಮಾನವ 
ನನ್ನಂತೆಯೇ ನಿಮ್ಮಂತೆಯೇ 
ಗಾಂಧಿ ನೂತ ಹತ್ತಿಯ 
ಎಳೆಯಷ್ಟೇ ಸಪೂರ ಹಗುರ 
ಪ್ರೀತಿ ಅಪಾರ 


ಯೋಚೆಸುವೆ: 

ಈತ ಹಳೆಯನೋ 
ಗೆಳೆಯನೋ 9 

ನನಗಿಂತ ಎಳೆಯನೋ 9 
ಹಪ್ಪ ... ಗೊತ್ತಿಲ್ಲ! 


(ದೇವನೂರ ಮಹಾದೇವ ಅವರನ್ನು ಕುರಿತ ಉದ್ದೇಶಿತ ಪುಸ್ತಕ್ಕಕ್ಕಾಗಿ ಬರೆದ ಕವನ) 


೬೦ / ದೇವರಿಗೆ ಹೋದೆವು 


೩೨. ಕವಿತೆ... 


ಯಾರೋ ಸ್ಪರ ಹಾಕಿ ತಾರಕದಲ್ಲಿ 
ವಾದ್ಯ ಮೇಳದೊಂದಿಗೆ ಹಾಡುತಿಹರು 


ಮತ್ತಾರೋ ಅದನೇ ತಾಳದೊಡನೆ 
ಗೆಜ್ಜೆ ನಲಿಸಿ ಭಯಂಕರ ಕುಣಿಯುತಿಹರು 


ಅರೆ! ಇವರಾರೋ ಬಣ್ಣ ಎರಚಿ 
ಗೆರೆಯೊಳಗೆ ನನ್ನ ಬಂಧಿಸಿಹರು 


ಅಹಾ! ಅದೆಷ್ಟು ನಾಟಕೀಯವಾಗಿ 
ನನ್ನ ಪ್ರಸ್ತುತ ಪಡಿಸಿರುವರು! 


ಅಯ್ಯೋ ಇವರ ಹೋರಾಟದ 
ಬಿಲ್ಲಿಗೆ ನಾನು ಬಾಣವಾದೆನೇ 9 


ನೋಡವನ ಹೇಗೆ ನನ್ನ ಬಗೆದು 
ಒಗೆದು ಹಾಕಿರುವನು.... 


ಯಪ್ಪಾ.ಇವನ ಕಲ್ಲಿತ ಕ್ರಾಂತಿಯ 
ಕನಸಿಗೆ ಬೀಜವಾದೆನೇ 2 


ಇವತ್ತಿಗೂ ಹೊತ್ತು ಹೆತ್ತು ತಾಯಿ 
ತೊರೆದು ಹೋದ ಮಗು.... 


ಯಾರೆಲ್ಲ... 
ಎತ್ತಿಕೊಂಡರೂ ತುತ್ತನಿತ್ತರೂ.... 
ನಿಲ್ಲದ ಕೂಗು! 


ದೇವರಿಗೆ ಹೋದೆವು / ೬೧ 


೩೩. ಪಾತ್ರಗಳು... 


ಸೀತೆ ಸಾವಿತ್ರಿ ದೌಪದಿ 
ಮಂಡೋದರಿ ಮಂಥರೆ 
ಹಿಡಿಂಬಿ ಶೂರ್ಪನಖಿ ಪೂತನಿ 
ಗಾಂಧಾರಿ ಗೌರಿ ಶಬರಿ... 


ಬರಿದೇ ನಕ್ಕು....ಬಿಟ್ಟರೂ ಬಿಡದೆ 
ಕುಕ್ಕುತ್ತಿತ್ತು ಒಳಗೊಳಗೆ 


ಸೊಕ್ಕಡಗಿಸಲು 
ನನ್ನಿಂದ ಆಗದು 


೬೨ / ದೇವರಿಗೆ ಹೋದೆವು 


೩೪. ಒಂದು ಹಳೆಯ ಕಥೆ! 


ಅವಳಿಗೆ ನಾಲ್ಲರು ಅಕ್ಕಂದಿರು 
ಇಬ್ಬರು ತಂಗಿಯರು, ಒಬ್ಬನೇ ತಮ್ಮ- 
ಕಟ್ಟ ಕಡೆಯವ ಕುಲದೀಪಕ! 


ಅವಳು ಭೂಮಿಗೆ ಬಿದ್ದಾಗಲೇ 
ಅಕ್ಷರ ಮಾಲೆ ತೊಟ್ಟು ಬಂದವಳು.... 


ಇನ್ನೂ...ಬಾಲೆ ಆಗಲೇ 
ಒಂದು ಲೇಖನಿ ಬೇಕಿತ್ತು 
ಒಂದು ಹಾಳೆ ಬೇಕಿತ್ತು 
ಎಂದು ಹಂಬಲಿಸಿದವಳು. 


ಎರಡು ಕಥೆ ನಾಲ್ಕು ಕವಿತೆ 
ದಿನ ಬೆಳಗಾಗುವುದರಲ್ಲಿ 
ಊರು-ಮನೆ ಮಾತಾದಳು! 


ಈ ಹುಡುಗಿಗೆ ತುಸು ಹೆಚ್ಚೇ ಹೆರವರ 
ಉಸಾಬರಿ ಆಡಿ ಎಂದಾಡಿ 

ಇಷ್ಟೇ ಆಯಿತು ಹುಡುಗಿಯ ಮುಖ ಕಂದಿ 
ಬಗ್ಗಿ ಹೋಗುವಷ್ಟು ಬೆನ್ನು ತಟ್ಟಿದವರು 
ಹತ್ತು ಹಲ ಮಂದಿ 


ದೇವರಿಗೆ ಹೋದೆವು / ೬೩ 


ಹಲವರಿಗೆ ಒಳಗೊಳಗೆ ಅನುಮಾನ 
ಕಳೆದುಬಿಡುವಳೋ ಮಾನಗ? 
ಹೆತ್ತವರಿಗೆ ಅಸಮಾಧಾನ! ಆದರೂ 
ಬೊಗಸೆ ತುಂಬಾ ಬಹುಮಾನ 


ಬರೆಯಲೊಂದು ಮೇಜು ಬೇಕಿತ್ತು 
ಕೂರಲೊಂದು ಕುರ್ಚಿ ಬೇಕಿತ್ತು 
ಕಾಸಿಗೆ ಕಾಸು ಕೂಡಿ 

ಅಗೋ ಬಂದಿತು ಆ ದಿನ... 


ಬರಿ ಬರಿ ಬರಿ ಹರಿಯಿತು ನದಿ 
ಹರಿದಂತೆ ಕಾದಂಬರಿ... 
ಪೆನ್ನಿಗೂ ಹಾಳೆಗೂ ಗಾಬರಿ! 


ಅಕ್ಕಂದಿರೋ ಬಾಯ್ತುಂಬ ಹರಸಿದರು 
ತಂಗಿಯರು ಹೆಮ್ಮೆಯಿಂದ ಬೀಗಿದರು 
ತಮ್ಮ ಅಳೆದೂ ಸುರಿದೂ... 

ಯಾಕೋ ಸೊಟ್ಟಗೆ ಮುಖ ತಿರುವಿದನು! 


೬೪ / ದೇವರಿಗೆ ಹೋದೆವು 


೩೫. ನನ್ನ ಕವಿತೆ ನಿಮ್ಮ ಕವಿತೆ 


ನನ್ನ ಊರಿನಲ್ಲಿ 
ನಮ್ಮ ಬೀದಿಯಲ್ಲಿ 
ನನ್ನ ಜನರ ನಡುವೆ 
ಕವಿತೆ ಓದಿದಾಗ 


ನಾಯಿ ಬಾಲವಾಡಿತು 
ಬೆಕ್ಕು ನೆಗೆದಾಡಿತು 
ಗಾಳಿ ಓಲಾಡಿತು 
ಮರ ತೂಗಿ ಬಾಗಿತು, 


ಜಲವೂ ಚಿಮ್ಮಿ ಚಲಿಸಿತು 
ಬೆಳಕು ಹಬಿ ಹಿಗಿತು 
ಬ [a 
ಜಗ ಹೃದಯ 
ತುಸುವೇ ಕಂಪಿಸಿತು! 


ದೇವರಿಗೆ ಹೋದೆವು / ೬೫ 


೩೬. ಬಂಧಿಸು ಬೇಕಾದರೆ 


ಗೊತ್ತಿಲ್ಲ ನನಗೆ 
ಮನುಜ ಲೋಕದ 
ಕಟ್ರು-ಕಟ್ಟಳಿ 
ಹೀಗಿವೆಯೆಂದು! 
ಗೊತ್ತಿಲ್ಲ ನನಗೆ 

ಈ ಮಾಮರಗಳ 
ತೋಪು ನಿನ್ನದೆಂದು! 


ಗೊತ್ತಿಲ್ಲ ನನಗೆ 

ಈ ಮಾಮರ.. 

ಅದು ಬೇರಿಳಿಸಿದ ನೆಲ 
ಹೀರಿದ ಮಳೆ- ಗಾಳಿ- 
ಬೆಳಕು ನಿನ್ನದೆಂದು! 


ನಾನು ಕೋಗಿಲೆ... 
ಏನೋ 
ದುಃಖ-ದುಮ್ಮಾನ! 
ಸಂತಸ-ಸಡಗರ 
ಎದೆಯುಕ್ಕಿ ಬಂತು 
ಮೈದುಂಬಿ ಹಾಡಿಬಿಟ್ಟೆ 
ಮೋಡಿ ಮಾಡಿ 
ಮರದ ಚಿಗುರೆಲೆ! 


ದೊರೆ... 

ತಪಿದೆ, ಒಪಿದೆ 

ಬಂಧಿಸು ಬೇಕಾದರೆ 

ನನ್ನೀ ಹಾಡನ್ನು... 

ದಂಡಿಸು ಬೇಕಾದರೆ 

ಹಾಡಿದ ಕೋಗಿಲೆಯನ್ನು.... 
೬೬ / ದೇವರಿಗೆ ಹೋದೆವು 


ಸುಡುವುದಾದರೆ ಸುಡಿ 
ಅಹಂಕಾರವನ್ನೂ 
ಅಸಮಾನತೆಯನ್ನೂ 


ಸುಡುವುದಾದರೆ ಸುಡಿ 
ದ್ವೇಷವನ್ನೂ 
ಕ್ಷೇಶವನ್ನೂ 


ಸುಡುವುದಾದರೆ ಸುಡಿ 


ಕೇಡು ಸೇಡುಗಳನು 

ಸುಟ್ಟು ಬೂದಿ ಮಾಡಿ 
ಹುಳುಕು ಕೊಳಕಗಳನು 
ಸುಟ್ಟು ಬೆಳಕು ಮಾಡಿ 


ಬೇನೆ-ಬೇಗೆಗಳನು 
ಸುಟ್ಟು ಹಾಡು ಹಾಡಿ 


ಹಿಟ್ಟು ರೊಟ್ಟಿಗಳನು 
ಸುಟ್ಟು ಬದುಕು ಮಾಡಿ 


ದೇವರಿಗೆ ಹೋದೆವು / ೬೭ 


೩೮. ಪ್ರಜಾಸತ್ತೆ ನರಳಿದೆ! 


ಪ್ರಭುವಿಗೆ ಧರ್ಮ ಗುರುವಿನ ಬೆಂಬಲವಿದೆ 
ಧರ್ಮ ಗುರುವಿಗೆ ಪ್ರಭುವಿನಲ್ಲಿ ನಂಬಿಕೆ ಇದೆ 
ಇಬರ ಕಣಾಮುಚಾಲೆಯಾಟದಲೀ... 

ಬ [50) ಚ 
ಪ್ರಜಾಸತ್ತೆ ನರಳಿದೆ! 


೬೮ / ದೇವರಿಗೆ ಹೋದೆವು 


ರ. ಅಬ್ದಾ ಅವನು! 


ಇವನದು 

ಹದ್ದಿನ ನೋಟ 
ಚಿರತೆಯ ನಡೆ 
ಹುಲಿಯ ನೆಗತ 
ಕತ್ತೆಯ ಒದೆತ 


ಗೂಳಿಯಂತೆ 
ತಿವಿಯುವನು 
ತೋಳನಂತೆ 

ಬಗೆಯುವನು 


ನಾಯಂತೆ 
ಕಚ್ಚುವನು 
ಹಂದಿಯಂತೆ 
ಗುದ್ದುವನು 


ಆನೆಯಂತೆ 
ಫೀಳಿಡುವನೋ 
ನರಿಯಂತೆ 
ಊಳಿಡುವನೋ 


ಕರಡಿಯಂತೆ 
ಅಪ್ಪಿಕೊಂಡ 
ಬಿಡು ಎಂದರೆ ಉಡ 


ದೇವರಿಗೆ ಹೋದೆವು / ೬೯ 


ಹೆಬ್ಬಾವಿನಂತೆ ಜಡ! 
ಇದು 


ತುಂಬಿದ ಹೊಳೆ 
ಸುಡುವ ಬೆಂಕಿ 


ಇವನು ಅಂಬು 
ಇವನೇ.... 
ಅಣುಬಾಂಬು 


ರೇಂಕಾರ ಅಂಬೋದು 
ಹೂಂಕಾರವಾಗಿ.... 
ಹೂಂಕಾರ ಅಂಬೋದು 
ಹಾಂಕಾರವಾಗಿ 
ಸಾಕಾರಗೊಂಡಿತು 
ಷುರುಪಾಕಾರ 

ವಿಕಾರ ವಿಕಾರವಾಗಿ 


ಛೇ...ಛೇ...! 
ಇಂತಪನನು 
ಬ Cl 

ಪೆತ್ತೆನಲ್ಲ 
ತಪಿದೆ, ಒಪಿದೆ, 

[9 ಊ 
ಚಣಚಣಕೂ ತಾಪ 
ಪರಿತಾಪ, ಕೋಪ, ಶಾಪ! 
ಛೀ ಘೂ... ಪೆಣ್ಣೇ ನಾನು? 


೭೦ / ದೇವರಿಗೆ ಹೋದೆವು 


೪೦. ಗಡ.. ಗಡ. 


ಹಕ್ಕಿಗಳಿಗೆ ನೀರಿಲ್ಲ 
ದನ ಕರುಗಳಿಗೆ ಮೇವಿಲ್ಲ 


ದೀನರಿಗೆ ಕೆಲಸವಿಲ್ಲ 
ದಲಿತರಿಗೆ ಗೌರವವಿಲ್ಲ 


ಕಾಡು ಉರಿಯುತ್ತಿದೆ 
ನಾಡು ಬೇಯುತ್ತಿದೆ 


ಸಿರಿಗರ ಹೊಡೆದವರ 
ಆಟಾಟೋಪ ಕಂಡು 
ಗಡಗಡ ನಡುಗಿದ 
ಕೊಟ್ಟೂರೇಶ್ವರ....! 


(ಕೊಟ್ಟೂರಿನ ಜಾತ್ರೆಯಲ್ಲಿ ದೇವರ ರಥ ಕುಸಿದಾಗ ಅನಿಸಿದ್ದು!) 


ದೇವರಿಗೆ ಹೋದೆವು / ೭೧ 


೪೧ಿ. ತೇನ ವಿನಾ ತೃಣಮಪಿ ನ ಚಲತಿ 


ಹುಲುಮಾನವರು ಬಯಸಿದರೆ 

ಮಂದಿರ ನಿರ್ಮಾಣವಾಗುವುದೆ? 

ಧರ್ಮಭೀರು ಶ್ರೀರಾಮ ಬಯಸಿದಾಗಲೇ 
ಮಂದಿರ ನಿರ್ಮಾಣವಾಗುವುದು! 

ಎಲ್ಲದಕೂ ಅವನೇ ಕಾರಣ ರಗಳೆ ನಾರಾಯಣ! 


೭೨ / ದೇವರಿಗೆ ಹೋದೆವು 


೪೨. ನನ್ನ ಮನೆ ಕೆಲಸದವಳು 


ಎಷ್ಟು ಠಾಕು-ಠೀಕು 

ಸಣ್ಣಗೆ ಕೂದಲು ಕತ್ತರಿಸಿದ್ದಾಳ 
ತೆಳುವಾಗಿ ಹುಬ್ಬು ತೀಡಿದ್ದಾಳೆ 
ತುಟಿಗೆ ರಂಗು 

ಡಿಸೈನರ್‌ ಜೋಲಿ 

ನೀಟಾಗಿ ಸೀರೆ ಉಡುತ್ತಾಳೆ 
ಘಮ್ಮಂದು ಮನೆ ತುಂಬಾ 
ಚಕ ಚಕ ಓಡಾಡುತ್ತಾಳೆ! 


ಮೊನ್ನೆ ಧೂಳು ಕೊಡವಿ 
ತಿರುಗಾ ಮುರುಗಾ 
ಪುಸ್ತಕ ಜೋಡಿಸಿದ್ದಳು! 


ಇದೇನೇ ಹಿಂಗೇ ಅಂದರೆ 
ಹೆಬೆಟು ಅಕಾ ಎಂದು 

ಬ 'ಊ Fo) 
ಹಲ್ಲು ಕಿರಿದಳು 


ಸ್ಪೇಟು ಬಳಪ ಹಿಡಿದು 
ನಾಕು ಅಕ್ಷರ ತಿದ್ದು 
ಅಂದದೇ.... 

[6 
ರಾಡಿಸಿ ಒದ್ದಂಗೆ.... 


ಟೇಮಿಲ್ಲ ಅಕ್ಕಾ... 

ಇದ್ಯಾ ಬುದ್ದಿ ಇದ್ದಿದ್ರ 
ಕಸ-ಮುಸುರೆ ಮಾಡಿದ್ದಾ? 
ದೇಶಾನೆ ಆಳ್ಲಿದ್ದೆ ಅಂದ್ಭು! 


ದೇವರಿಗೆ ಹೋದೆವು / ೭೩ 


೪೩. ಪೋಸ್ಟ್‌ ಮಾರ್ಟಂ 


ಬಿರುಕು ಬಿಟ್ಟ ಪಾದಗಳು- 
ಜೀವನವಡೀ 
ಮುಳ್ಳಿನ ಮೇಲೆಯೇ ನಡೆದದ್ದು! 


ತಿರುಚಿದಂತಿದೆ ಕಾಲು- 
ಕೋಲು ಮುರಿವಂತೆ 
ಕಾಲಿಗೆ ಹೊಡೆದದ್ದು! 


ಸೋತಿದೆ ಜನನಾಂಗವು- 
ಆರು ಹೆಣ್ಣು ಒಂದು ಗಂಡು 
ನಿರಂತರ ಹಡೆದು! 


ಒಣಗಿದೆ ಒಡಲು - 
ಕಳ್ಳುಬಳ್ಳಿಗಳು ಸಿಡಿದು! 


ನಂಜಾಗಿವೆ ಹೊಲೆಗಳು- 

ಹಾಲೂಡಿದರೂ 

ಹಾಲಾಹಲವೇ ದಕ್ಕಿದ್ದು! 
ಎ 


ಬತ್ತಿದಂತಿದೆ ಹೃದಯ - 
ಮೊಳಕೆಯೊಡೆದ ಪ್ರೇಮ 
ಚಿಗುರಿನಲೇ ಚಿವುಟಿದ್ದು! 


ಬಿಗಿದಂತಿದೆ ಕೊರಳು- 
ಬವಣೆಗಳ ನುಂಗಿದು ! 


೭೪ / ದೇವರಿಗೆ ಹೋದೆವು 


ಉಡುಗಿದ ದನಿ 
ಮುಡಿಯದ ನಾಲಗೆ 
ಮುಚ್ಚಿದ ರಪ್ಪೆಗಳಡಿ 
ದುಃಖದ ಮಡುವುಗಳು! 


ಮುರುಟಿದೆ ಮಿದುಳು 
ಎಷ್ಟೊಂದು 
ಅಲ್ಲೋಲ ಕಲ್ಲೋಲಗಳು! 


ಅಡಿಯಿಂದ ಮುಡಿತನಕ 
ಬಗೆದು ಬಗೆದು ನೋಡಿದರೂ 
ಸಾವಿಗೆ ಕಾರಣ ತಿಳಿಯದು! 


ಬದುಕಿಡೀ ನೋವು 
ಸುಖವಾದ ಸಾವು! 


ಸಾವಿಗೂ ಸಾವಿನ 
ಕಾರಣ ತಿಳಿಯದು! 


ದೇವರಿಗೆ ಹೋದೆವು / ೭೫ 


೪೪. ಓ...ತಂದೆ... 


ನಿನ್ನಿಚ್ಛೆಯಂತೆ 
ಉಣಿಸಿದೆ, ಮಣಿಸಿದೆ! 


ನಿನ್ನಿಚ್ಛೆಯಂತೆ 
ತೊಡಿಸಿದೆ, ಕುಣಿಸಿದೆ! 


ನಿನ್ನಿಚ್ಛೆಯಂತೆ 
ನುಡಿಸಿದೆ, ನಡೆಸಿದೆ 


ನೀ ನನ್ನ ಬೆನ್ನ ಹಿಂದೆ 
ನಾ ನಡೆದೆ ಮುಂದೆ ಮುಂದೆ 


ನನ್ನ ತಪ್ಪು-ಒಪ್ಪು-ಕಪ್ಪು 
ಎಲ್ಲಾ ನಿನ್ನವೇ.... 
ಸಿಟ್ಟು-ಎಡವಟ್ಟು-ಪಟ್ಟು 
ಎಲ್ಲಾ ನಿನ್ನವೇ.... 
ಬಿಂಕ-ಬಿಗುಮಾನ 

ಶಂಕೆ ಅನುಮಾನ 

ಎಲ್ಲಾ ನಿನ್ನವೇ.. 


ತಂದೆ... ನೀನೆನ್ನ ತಂದೆ 


ನಿನ್ನಿಂದ ಜಗಕೆ ಬಂದೆ! 
ನಿನ್ನಿಂದ ಜಗವ ಕಂಡೆ! 


೭೬ / ದೇವರಿಗೆ ಹೋದೆವು 


೪೫. ರಾಮ-ಕೃಷ್ಣ 


ಈ ನೆಲದ್ದು ವಿಚಿತ್ರ ಕತೆ 


ಪ್ರತಿ ಮನೆಯಲ್ಲಿ ರಾಮಾಯಣ! 
ಪ್ರತಿ ಬೀದಿಯಲ್ಲಿ ಮಹಾಭಾರತ! 


ಅರಮನೆ ಸೆರೆಮನೆ 
ಗುಡಿಸಲು ಬಂಗಲೆ 
ತರತಮವಿಲ್ಲ 

ಹೊತ್ತ ಹೆಸರುಗಳೆಲ್ಲಾ 
ರಾಮ... ಕೃಷ್ಟ...! 


ಮೇಲು-ಕೀಳು 
ಉಚ್ಚ-ನೀಚ 
ತರತಮವಿಲ್ಲ 

ಹೊತ್ತ ಹೆಸರುಗಳಲ್ಲಾ 
ರಾಮ...ಕೃಷ್ಣ... 


ಪಿಜ್ರ, ಅಜ್ಜ, ಅಪ್ತ, ಮಗ 
ಮೊಮ್ಮಗ, ಮರಿಮಗ... 
ಅವನಲ್ಲದಿದ್ದರೆ ಇವನು 
ರಾಮ-ಕೃಷ್ಣ! 


ಇವರೆಲ್ಲ ಉಪ್ಪು ಖಾರ ಹುಳಿ 
ತಿನ್ನುವ ಕೋಪ-ತಾಪ 


ದೇವರಿಗೆ ಹೋದೆವು / ೭೭ 


ಇರುವ ಮನುಷ್ಯರು 
ಪ್ರೀತಿ ನೀತಿ ಭೀತಿ ಛಾತಿ 
ಇರುವ ಮನುಷ್ಯರು! 


ಚೀರಾಡುವರು ಹಾರಾಡುವರು 
ಬೈದಾಡುವರು ಕಾದಾಡುವರು 


ತೆಗಳುವರು ಹೊಗಳುವರು! 


ಇವರನ್ನು ಬಾಚಿ ತಬ್ದಬಹುದು 
ಮುಟ್ಟಿ ಮುದ್ದುಗರೆಯಬಹುದು 
ಅಟ್ಟ ಬೀಳಿಸಬಹುದು 

ಛೇಡಿಸಿ ಕಾಡಿಸಬಹುದು! 


Hm 
8 
(21 
€ 


ಹಗಲು ಇರುಳು 
ಕರೆಯುವರು, ಬೆರೆಯುವರು, 
ಜರೆಯುವರು! ರಾಮ..... ಕೃಷ್ಣ. 
ರಾಮ... ಕೃಷ್ಣ ಸಜ 


ದೇವರಿಲ್ಲಿ 
ಮನುಷ್ಯನಾಗಿದ್ದಾನೆ 
ದೇವರ ಮನುಷ್ಯನ 
ನಡುವಿನ ಗೆರೆ 
ಅಳಿಸಿ ಹಾಕಿದ್ದಾನೆ! 


೭೮ / ದೇವರಿಗೆ ಹೋದೆವು 


೪೬. ಸಾಕೋ? ಬೇಕೋ? 


ಮಳೆ ಚಳಿ ಗಾಳಿ ಬೆಳಕು 
ಮಣ್ಣು ಮರ ಹಣ್ಣು ಹೂವು 
ಸನಿಕೆ ಗುದ್ದಲಿ ಬುಟ್ಟಿ ಹಟ್ಟಿ 
ನೇಗಿಲು ಮಗ್ಗ ರಾಟೆ ಸೂಟಿ 
ಸಾಕೋ ಬೇಕೋ? 


ಜಲ್ಲಿ ಕಲ್ಲು ಶಿಲೆ ಮಲೆ 
ಕ್ರಷರು ಡೈನಮೈಟು 
ಮರಳು ಸಿಮೆಂಟು 
ಜೆಸಿಬಿ ಹಿಟಾಚಿ 
ಡೀಸಲು ಪೆಟ್ರೋಲು 
ಸಾಕೋ ಬೇಕೋ? 


ಬಿಲ್ಲಿಂಗು, ಡ್ಯಾಮು, ಕರೆಂಟು, ರೈಲು 

ಹೈವೇ, ಫೈ ಓವರು, ಮೆಟ್ರೋ, ಎಲಿವೇಟರು 
ಹೋಟಲ್ಲು, ಮಾಲು, ಹಾಸಿಟಲ್ಲು ರೆಸಾರ್ಟು 
ಟೂರು ಕಾರು ಬಾರು ಶೇರು ದರಬಾರು 
ಸಾಕೋ ಬೇಕೋ 


ಇಗೋ..ತಗೋ... 

ಚಂಡಮಾರುತ, ಬೆಂಕಿಹೊಳೆ 
ಹಿಮಪಾತ, ಧೂಳುಮಳೆ, 

ಭೂ ಕುಸಿತ, ಕಾಳ್ಗಿಚ್ಚು, ಮಂಜುಮಳೆ 
ಬಿಸಿಗಾಳಿ, ಪ್ರವಾಹ, ಪ್ರಳಯ, ಲಯ, 
ತಗೋ...ತಗೋ...ತಗೋ... 


ವರಿಗೆ ಹೋದೆವು / ೭೯ 


೪೭. ಸತ್ಯಾನ್ನೇಷಣೆಯ ಮಾರ್ಗದಲ್ಲಿ...! 


ಅಯ್ಯೋ ನಿನ್ನೆಯೇ ಕಳಿಸಿದ್ದೆ...ಮೇಲ್‌ ನೋಡಿ! 
(ಇನ್ನೂ ಬರೆದೇ ಇಲ್ಲ) 


ಸಾರಿ ಕಾರ್ಯಕ್ರಮಕ್ಕೆ ಬರಲಾಗಲಿಲ್ಲ 
ಮನೆ ತುಂಬಾ ನೆಂಟರು 
(ನೆನಪೇ ಇಲ್ಲ! ಸೊಗಸಾದ ನಿದ್ದೆ) 


ಪ್ರಶಸ್ತಿ ಬಂತೇ? ಅಭಿನಂದನೆಗಳು 
(ಗಿಟಿಸಿದ್ದು! ನಿನ್ನದೂ ಒಂದು ಕೃತಿಯೇ?) 


ಮದು ಮಕ್ಕಳನ್ನು ನೋಡಿ ಖುಷಿಯಾಯಿತು 
(ಇಜ್ಲೋಡು! ಅಲ್ಲ...ಬೇರೆ ಹೆಣ್ಣೇ ಸಿಗಲಿಲ್ಲವೇ?) 


ತುಂಬಾ ಚನ್ನಾಗಿತ್ತು ಅಡಿಗೆ...ಧನ್ಯವಾದ! 
(ಇದನ್ನು ತಿನ್ನಲು ಇಷ್ಟು ದೂರ ಬರಬೇಕಿತ್ತೆ?) 


ಕಾಲು ಮುರಿಯಿತೆ? ಅಪಘಾತವೇ..ಟೇಕ್‌ ಕೇರ್‌! 
(ಹಾಗೇ ಆಗಬೇಕು! ಹಲ್ಲೂ ಮುರಿಯಬೇಕು) 


ಬೇಕಾದಷ್ಟಿದೆ ನನಗೇಕೇ ಈ ವಸ್ತು-ಒಡವೆ? 
(ಎಂಥಾ ಕಳಪೆ ಸೀರೆ!) 


ಒಂದೇ ಒಂದು ಕಾಯಿಲೆ ಇಲ್ಲ! ದೇವರ ದಯೆ. 
(ಮನೆಯಲ್ಲಿ ಔಷಧಾಲಯವೇ ಇದೆ) 


೮೦ / ದೇವರಿಗೆ ಹೋದೆವು 


ಮನೆಯಲ್ಲೇ ಕಾಯುತ್ತಿದೆ.. ಬಸ್ಸು ತಪಿತೆ? 
(ಒಳ್ಳಯದಾಯಿತು ಸಿನಿಮಾಗೆ ಹೋಗಿದ್ದೆ) 


ಎಷ್ಟು ಸರಳ... ನೀವು... ನಂಬಲು ಆಗುತ್ತಿಲ್ಲ! 
(ಕಾಸಿಲ್ಲ...ಬೂಸಿ ಬೇರೆ!) 


ಸತ್ಯ ಪ್ರೇಮ ಅಹಿಂಸೆ ಅಹಾ! ಅಹಾ! 
(ದುರ್ಬೀನು ಹಾಕಿ ಹುಡುಕಬೇಕು...!) 


ಸದಾಗ್ರಹ ಸತ್ಕಾಗ್ರಹ ಉಪವಾಸ 
(ಆಹಾ! ಎಷ್ಟು ಚಂದದ ಕಲನೆ! ) 


ರಾಟೆ ಮಗ್ಗ ಸನಿಕೆ ಪೊರಕೆ 
(ಹಹಹ....ನಗು ಬರುತ್ತಿದೆ...) 


ಸ್ಪಚ್ಛತೆ ಸಹಬಾಳ್ಳೆ ಸಹಿಷ್ಣುತೆ. 


ಸಣ್ಣ ಪುಟ್ಟ ಸಂಗತಿಗಳು... ಗಾಂಧಿ.... 
ನಿನ್ನ ಗುರಿಯೇ ಬೇರೆ! ನಮ್ಮ ದಾರಿಯೇ ಬೇರೆ! 


ದೇವರಿಗೆ ಹೋದೆವು / ೮೧ 


೪೮. ಸಮಾನರು! 


ಬೆಟ್ಟಗಳನು ದೋಚಿದೆವು 

ಕಾಡುಗಳನು ಬಾಚಿದೆವು 
ನೆಲ ಬಗೆದು ಜಲ ನುಂಗಿ 
ನೋಟುಗಳನು ಚಾಚಿದೆವು! 


ಎಷ್ಟು ನಿಖರ ಅಷ್ಟೇ ಪ್ರಖರ 


ಸಿಡಿಸಿದಳಾಕೆ ಜಲ ಬಾಂಬು! 


ಗಿಡ ಮರ ಕಿಮಿ ಕೀಟ 
ಪಶು ಪಕ್ಷಿ ವಾನರ ನರ 
ಗುಡಿ ಮಸೀದಿ ಚರ್ಚು 
ಜಾತಿ ಮತ ಪಂಥ 
ಮನೆ ಮಠಗಳ 

ಕೊಚ್ಚಿ ಕೊಂಡೊಯ್ದಳು! 


ದೇವರೂ ಮನುಷ್ಯರೂ 
ಈಗ ಸಮಾನರು! 


೮೨ / ದೇವರಿಗೆ ಹೋದೆವು 


೪೯. ಕೊಡಗಿನ ಹನಿಗಳು 


9 

ಐದು ವರುಷ ಕೊಡಗಿನಲ್ಲಿದ್ದೆ 
ಈಗ ಹಾರಿ ಹೋಗಿದೆ ನಿದ್ದೆ! 
ಮೋಡಗಳ ಹಿಂಡು ನೋಡಿದರೆ 
ಎದೆ ನಡುಗುವುದು 

ಮತ್ತೆ ನಳನಳಿಸಲಿ ಕೊಡಗು 
ಮನ ಹಾರೈಸುವುದು. 


ಕಾಡು ನಿನ್ನದು ನಾಡು ನಿನ್ನದು 
ಜಾಡು ನಿನ್ನದು ಸೂಡು ನಿನ್ನದು 
ನಿನ್ನ ಕರುಣೆಯಿಂದಲಿ 

ಹಾಡು ನನ್ನದು 


೩ 

ನನ್ನ ಪಾಡಿಗೆ ನನ್ನನ್ನು 
ಹರಿಯಲು ಬಿಡಿ 
ತಿಳಿಯಿರಿ ಯಾವತ್ತೂ 
ಬಂಧಿಸಲಾರಿರಿ! 


9 

ಕಾಫಿ ಕೊಯ್ದ ಕೈಗಳನು 
ಕಾವೇರಮ್ಮ ಕೈಬಿಡಳು 
ತುಸು ಹೆಚ್ಚೆ ಸಿಟ್ಟಾದಳು 
ಶಾಂತಳಾಗುವಳು! 


ದೇವರಿಗೆ ಹೋದೆವು / ೮೩ 


೫ 
ನಾನು ಬಾಯಾರಿಕೆ ನೀಗಿಸಬಲ್ಲೆ 
ದಾಹವನ್ನಲ್ಲ! 


೬ 

ಸೂರಿಲ್ಲದಿದ್ದರೂ 

ಬದುಕು ತಾನೇ ಚಿಗುರುವುದು 
ಬೇರಿಲ್ಲದವರಿಗೆ ಬಲು ಕಷ್ಟ 


ಫ್ರಿ 

ಇದೀಗ ಅಭಿವೃದ್ಧಿಯ ಫಲಗಳನ್ನು 
ಉಣ್ಣುವ ಸಮಯ 

ಕೇರಳ, ಕೊಡಗು ಮುನ್ನುಡಿ ಬರೆದಿವೆ. 
ನದಿ ಬಗೆದು ಮರಳು ತೆಗೆದ 
ಮಲೆನಾಡಿಗೆ ಕಾದಿದೆ! 


9) 

ಹಿರಿದು ಕಿರಿದೆನ್ನದೆ ಎಲ್ಲವನ್ನೂ 
ಕೊಚ್ಚಿಕೊಂಡು ಹೋಯಿತು! 
“ಸಮಾನತೆ” 
ಪ್ರಳಯವಾಗಬೇಕು 


೯ 
ಜಲ ಉಕ್ಕಿ ಸೊಕ್ಕಿಳಿಯಿತು! 
ನಾನೊಂದು ತರಗೆಲೆ 
ತೇಲುವೆ ಮುಳುಗುವೆ! 


೮೪ / ದೇವರಿಗೆ ಹೋದೆವು 


99 

ಅಮ್ಮಾ2. 

ಹರಿವ ಹಾದಿಯಲ್ಲೆಲ್ಲ 

ಜೀವ ದೀಪವನುದುರಿಸು.. 

ನಾನೀಗ ನಿನ್ನ ಕರುಣೆಯ ಕಂದ 
ನಮ್ಮಿಬ್ಬರದು ಕಳ್ಳುಬಳ್ಳಿಯ ಸಂಬಂಧ! 


ದೇವರಿಗೆ ಹೋದೆವು / ೮೫ 


೫೦. ಅಂಬೇಡ್ಕರ್‌ ಎಂಬ ಒಡವೆ 


ನನ್ನಜ್ಜಿ ನನ್ನಮ್ಮನಿಗೆ ನೀಡಿದ ಒಡವೆ 
ನನ್ನಮ್ಮ ನನಗೆ ನೀಡಿದ ಒಡವೆ 
ನಾನು ನನ್ನ ಮಗಳಿಗೆ 

ಅವಳು ಅವಳ ಮಗಳಿಗೆ 
ದಾಟಿಸಬೇಕಾದ ಒಡವೆ 


ಅಭಿಮಾನದ ಒಡವೆ 
ಅಪರೂಪದ ಒಡವೆ 
ಹೊಟ್ಟೆ ಹಸಿದು ಬೆವರ ಬಸಿದು 
ಸಂಪಾದಿಸಿದ ಒಡವೆ! 


ರಕುತದೊಳಗೆ ಶಕುತಿಯಾಗಿ 
ಉಸಿರಿನೊಳಗೆ ಭಕುತಿಯಾಗಿ 
ಮೂಡಿದಂಥಾ ಒಡವೆ 


ದೈವವೊಂದು ಒದಗಿ ಬಂದು 
ನೀಡಿದ ಅಭಯ ಒಡವೆ 
ಸುರಿದು ಕೊಟ್ಟರೂ ಸಿರಿಯ 
ನೀಡಲಾರೆ...ಮಾರಲಾರೆ.... 
ಇದ್ದದೊಂದೇ ಇರುವುದೊಂದೇ 
ತಾಳಿಕೊಂಡು ಬಂದ ಒಡವೆ! 
ಬಾಳಿಕೊಂಡು ಬಂದ ಒಡವೆ 


ಕಷ್ಟ ಕಾಲದಲ್ಲೂ ಅಡವಿಡಲಾರೆ 
ಅವನಿ ನನ್ನೊಡವೆ...! 


೮೬ / ದೇವರಿಗೆ ಹೋದೆವು 


೫೧. ಇರುವುದೇ ಧರುಮ? 


ಹಡೆಯಲಾಗುವುದೇ ಧರುಮ? 
ಕಡೆಯಲಾಗುವುದೇ ಧರುಮ? 
ತಡೆಯಲಾಗುವುದೇ ಧರುಮಗ 
ಒಡೆಯಲಾಗುವುದೇ ಧರುಮಂ 
ಪಡೆಯಲಾಗುವುದೇ ಧರುಮ? 


ಇದ್ದೀತು... 
ಜೀವಸಂಕುಲದ ನರ ನಾಡಿ 


ನುಡಿ ನಡೆಯಲಿ 


ಚಳಿ ಗಾಳಿ ಮಳೆ ಬಿಸಿಲಿನ ತೆರದಲಿ 


ದೇವರಿಗೆ ಹೋದೆವು / ೮೭ 


೫೨. ಅನ್ನದಾತನಿಗೆ ಶರಣು 


ಮರೆತೇನೆಂದರೂ ಮರೆಯಲಾರೆ... 
ಅನ್ನ ನೀಡಿದ ಕೈಯ ಯಾಕಾರ ಮರೆತೇವು 
ಬಳ್ಳ ತುಂಬಿದ ಕೈಯ ಯಾಕಾರ ಮರೆತೇವು 


ಕೆಸರು ತುಳಿದವನ ಬೆವರು ಬಸಿದವನ 
ಯಾಕಾರ ಮರೆತೇವು 


ನೋಯುತ್ತಾ ಹೋದವು ಸಾಯುತ್ತಾ ಹೋದವು 
ಮರುಗದೆ ಹೋದೆವು ಕೈಚೆಲ್ಲಿ ಕುಂತೇವು... 


ಬಿತ್ತಿದ ಕೈಗಳಿಗೆ ಶರಣು 
ತೂಗಿದ ತೆನೆಗಳಿಗೆ ಶರಣು 
ಉರಿದ ಪಾದಕೆ ಶರಣು 
ಬಿರಿದ ಪಾದಕೆ ಶರಣು 
ಹನಿದಾವೋ ಮಣ್ಣಿನ ಕಣ್ಣು 


೮೮ / ದೇವರಿಗೆ ಹೋದೆವು 


೫೩. ನಗರದ ನಕ್ಷಲರು 


ರಾಮ ಸೀತೆ ಲಕ್ಷ ಈ 
ಪಂಚ ಪಾಂಡವರು 
ಎಲ್ಲಾ ಕಾಡಿನಲ್ಲಿ ಅಲೆದವರೇ 


ಅವರಿಗೆ ಹೋಲಿಸಿದರೆ ಇವರದು 
ಹೊಸ ತಲೆ ಮಾರು! 

ಗಿಡ ಮರ 

ಬೆಟ್ಟ ಗುಡ್ಡ ಗಿರಿ ತೊರೆಗಳೆಲ್ಲಾ 
ಮಾಯವಾಗಿ 

ಗವಿ ಗುಹ್ತರಗಳೆಲ್ಲಾ ಕಾಣೆಯಾಗಿ 
ಹಸಿಹುಲ್ಲು ನೀರಿಗೂ ತತ್ಪಾರವಾಗಿ 
ನಗರವೆಂಬ ನರಕಕ್ಕೆ ಬಂದಿರುವರೋ...? 


ನಗರದಲ್ಲೋ..... 

ಆಳರಸರು ಮತ್ತವರ ಕಾಲಾಳುಗಳು. 
ಭಾಷಣ ಭರವಸೆ ಪ್ರಿಯರು 

ಸಕಲ ವಿದ್ಯೆಯಲ್ಲೂ 
ಕತ್ತಿವರಸೆಯಿಂದ ಕಂಪ್ಯೂಟರ್ವರೆಗೆ 
ಪಾರಂಗತರು 


ನಗರದ ಖದರೇ ಬೇರೆ... 
ಯೋಗಿಗಳಲ್ಲಿ ಭೋಗಿಗಳು 
ಭೋಗಿಗಳಿಲ್ಲಿ ರೋಗಿಗಳು 


ದೇವರಿಗೆ ಹೋದೆವು / ೮೯ 


ಹೂವು ದವನ ಎಸೆದಷ್ಟೇ ಸಲೀಸಾಗಿ 
ಬಾಂಬೂ ಎಸೆಯುವರು! 


ಜನರೋ... 

ಕೆಂಡದ ಮಳೆಯಲ್ಲಿ 
ಬೆಂಕಿಯ ಹೊಳೆಯಲ್ಲಿ 
ಮುಳುಗೇಳುತ್ತಿರುವರು 


ಸರಕುಗಳ ಸಾಮ್ರಾಜ್ಯವೇ 
ಇವರಿಗೆ ಆಸರೆ 

ಗುಡಿ ಗುಂಡಾರಗಳೇ 
ಅಭಯ, ಸಾಂತ್ಲನ! 


ನಗರಕ್ಕೆ ಬಂದವರು 

ನವ ರಕ್ಕಸರ ಕಂಡು 

ಬೆಕ್ಕಸ ಬೆರಗಾಗಿರುವರು 

ಬೆಪ್ಲಾಗಿ ಮಾಗಿ 

ಜೋಗಿ ಬೈರಾಗಿಗಳೂ ಆಗಿರುವರು! 


ಕಾಡು ನಾಡುಗಳ ನಡುವಿನ 

ಗೆರೆ ಅಳಿದು ಎಷ್ಟು ಕಾಲವಾಯಿತೋ.... 
ನಾಡು ಹಾಡುಗಳ ಸಿರಿ ಸೊರಗಿ 
ಅದೆಷ್ಟು ಕಾಲವಾಯಿತೋ..... 


೯೦ / ದೇವರಿಗೆ ಹೋದೆವು 


೫೪. ಕವಿ 


ನನ್ನಂತೆಯೇ ನಿಮ್ಮಂತೆಯೇ 
ಹುಲು ಮಾನವನು 

ಜಂಭ ಪಡಲು 

ಅವನಿಗೆ ಕೊಂಬೇನೂ ಇಲ್ಲ! 


ಎಲ್ಲರಂತೆ ಅವನು 

ಕೊಳಕು ನೀರಿನಲ್ಲಿ 

ಜಳಕ ಮಾಡುವನು. 
ಹುಳುಕನೆತ್ತಿ ತೋರಿ ಆಡುವನು 


ನೋವಿಗೆ ಸಾವಿಗೆ ತುಸು ಹೆಚ್ಚೇ 
ಮರುಗುವನು ಕರಗುವನು 


ಜಡ ಚೇತನಗಳ ಮುಟ್ರಿ ಮಾತಾಡಿಸಿ 
ಶಬುದಗಳನೆತ್ತಿ ಇಡುವನು 
ಕೊಡುವನು ಜತನದಿಂದ 


ಕಲ್ಲು ಕರಗುವ ಸಮಯ ಕಾಣಬಲ್ಲವನು 
ಇರುವೆಯ ಕಾಲ ಸಪ್ಪಳ ಕೇಳಬಲ್ಲವನು 


ಬತ್ತಲೆಗೆ ಬಟ್ಟೆ ನೇಯುವನು 
ಕತ್ತಲೆಯ ಬೆಳಕು ಮಾಡುವನು... 


ದೇವರಿಗೆ ಹೋದೆವು / ೯೧ 


೫೫. ತಿಳಿದಂತೆ ಮಾಡು 


ಎಷ್ಟು ತಗ್ಗಬೇಕು ಎಷ್ಟು ಬಗ್ಗಬೇಕು 
ಅವರೇ ನಿರ್ಧರಿಸುತ್ತಾರೆ 


ಎಷ್ಟು ಕುಗ್ಗಬೇಕು ಎಷ್ಟು ಹಿಗ್ಗಬೇಕು 
ಅವರೇ ನಿರ್ಧರಿಸುತ್ತಾರೆ 


ಏನು ನೋಡಬೇಕು ಏನು ನುಡಿಯಬೇಕು 
ಅವರೇ ನಿರ್ಧರಿಸುತ್ತಾರೆ 


ಏನು ಉಣ್ಣಬೇಕು ಏನ ಉಗುಳಬೇಕು 
ಅವರೇ ನಿರ್ಧರಿಸುತ್ತಾರೆ 


ಯಾರ ಕೂಡಬೇಕು ಎಷ್ಟು ಹಡೆಯಬೇಕು 
ಅವರೇ ನಿರ್ಧರಿಸುತ್ತಾರೆ 


ಹೇಗೆ ಬೊಗಳಬೇಕು ಯಾರ ಸಿಗಿಯಬೇಕು 
ಅವರೇ ನಿರ್ಧರಿಸುತ್ತಾರೆ 


ಏನ ಪೂಜಿಸಬೇಕು ಏನ ಭಂಜಿಸಬೇಕು 
ಅವರೇ ನಿರ್ಧರಿಸುತ್ತಾರೆ 


ಏನು ಉಡಬೇಕು ಯಾರ ಸುಡಬೇಕು 
ಅವರೇ ನಿರ್ಧರಿಸುತ್ತಾರೆ 


೯೨ / ದೇವರಿಗೆ ಹೋದೆವು 


ಏನ ಖಂಡಿಸಬೇಕು ಯಾರ ದಂಡಿಸಬೇಕು 
ಅವರೇ ನಿರ್ಧರಿಸುತ್ತಾರೆ 


ನೀನೊಂದು ಗೊಂಬೆ 
ಒಪಿದರೆ ದೇವತೆ ತಪಿದರೆ ರಕ್ಕಸಿ 
ಪಾಲಿಸಿದರೆ ಪಾಲು ಸೋಲಿಸಿದರೆ ಕೋಲು! 


ತಂಗಿ... 

ತಿಳಿದಂತೆ ಮಾಡು 
ನಡೆದಂತೆ ಜಾಡು 
ಹೊಳೆದಂತೆ ಹಾಡು 
ಇರದಿರಲಿ ಸೇಡು-ಕೇಡು! 


ದೇವರಿಗೆ ಹೋದೆವು / ೯೩ 


೫೬. ಸಮಸ್ನ-ಪರಿಹಾರ! 


©> 


ಹಸಿವು ಬಡತನ ರೋಗ ನಿರುದ್ಯೋಗ 
ಶಿಕ್ಷಣ ಪ್ರಣಯ ವಿವಾಹ ವಿಚ್ಛೇದನ 
ಸಂತಾನ ರಾಜಕಾರಣ ವಶೀಕರಣ 
ಸಾಲ ಶೂಲ ಮನಿ ಹೊಲ 

ಆಸ್ಲಿ ಅಧಿಕಾರ ಅಪರಾಧ ಬಂಧನ 
ತಗಾದೆ ಶತ್ರುಬಾಧೆ ನಷ್ಟ ಕಷ್ಟ 
ವೈಫಲ್ಯ ವಿರಸ ವಿರೋಧ ಪ್ರಮಾದ 
ಸಾವು ನೋವು ಭಯ ಅವಮಾನ 
ಹಠ ಹತಾಶೆ ಕಠಿಣ...ಜೀವನ 


ದೇವರು ಧರ್ಮ ಹೋಮ ಹವನ 
ಜಪ ತಪ ಪೂಜೆ ಪಾರಾಯಣ 
ಹರಕೆ ಕಾಣಿಕೆ ಆಣೆ ಪ್ರಮಾಣ 
ಮುಡಿ ಕಡಿ ಎಡೆ ಪ್ರಸಾದ 
ಪ್ರಾರ್ಥನೆ ಪ್ರವಚನ ಧ್ಯಾನ ಮನನ 
ಮಂತ್ರ ತಂತ್ರ ಜಾತಕ ಜೋತಿಷ್ಯ! 
ಅಭಯ ಸಾಂತ್ಲನ... 


೯೪ / ದೇವರಿಗೆ ಹೋದೆವು 


೫೭. ಸರಸಕ್ಕನ ಸದ್ದು... 


ಸರಸಕ್ಕ ಇರುವಾಗ ಸದ್ದೋ ಸದ್ದು! 
ಕೊಚ್ಚುವುದು ಕಡೆಯುವುದು ಹುರಿಯುವದು 
ಕರಿಯುವದು ಹೊಯ್ಯುವುದು ಮಗಚುವುದು.... 


ಸಮೋ ಸ 
[2 [9 


ಸೇದುವುದು ಸುರಿಯುವುದು ಕುಚ್ಚುವುದು 
ಬೀಸುವುದು ಹಿಂಡುವುದು ಹರವುವುದು.... 


ಸದ್ದ್ಲೋ ಸದ್ದು... 
ತಿಕ್ಕುವುದು ತೊಳೆಯುವುದು ಗುಡಿಸುವುದು 
ಒರೆಸುವುದು ಬಾಚುವುದು ಬಳಿಯುವುದು... 


ಸದ್ದೋ ಸದ್ದು... 
ಕಡಿಯುವುದು ಸಿಡಿಯುವುದು ಕೂಗುವುದು 
ತೂಗುವುದು ಹಾಡುವುದು ಆಡುವುದು... 


ಥಟ್ಟೆಂದು ಉಟ್ಟ ಬಟ್ಟೆಯಲ್ಲಿ ಎದ್ದು ಹೋದಳೋ... 
ಮಂಕಾಗಿದೆ ಮನೆ ಕತ್ತಲು ಕವಿದು 

ಬಡವಾಗಿದೆ ದೇವರೂ ಆರತಿ ನೈವೇದ್ಯವ ನೆನೆದು! 
ತಿಂಗಳೊಪತ್ತಿನಲ್ಲಿ 


ಹೊಸದಾಗಿದೆ ಮನೆ ಸುಣ್ಣ ಬಣ್ಣ ಬಳಿದು 


ದೇವರಿಗೆ ಹೋದೆವು / ೯೫ 


ಹೆಜ್ಜೆಗಳನಳಿಸಿ ಹಾಸಿಕೊಂಡಿದೆ ಅಮೃತ ಶಿಲೆ 
ಸೂತಕ ಕಳೆದು... 


ಇತ್ತೀಚೆಗೆ ಟರ್ರೆಂದು ಮಿಕ್ಷರು ತಿರುಗಿ 

ಬುಸ್ಸೆಂದು ಕುಕ್ಕರು ಕೂಗಿ ಗರ್ರೆಂದು 
ಧೂಳೊರೆಸಿ ಬಟ್ಟೆ ಮಷೀನಲಿ ಒಣಗಿ 
ಟಿವಿಯಲಿ ಮನೆಮಂದಿ ಮುಳುಗಿ 

ಸರಸಕ್ಕನ ನೆನಪೂ ಸೊರಗಿ ಕರಗಿಯೇ 
ಹೋಯಿತು ಎನ್ನುವಾಗ.... ಮೊಮ್ಮಕ್ಕಳು 

ಒತ್ತು ಶಾವಿಗೆ ನೆನೆಸಿಕೊಂಡು ಅತ್ತು ಕರೆದರು... 


೯೬ / ದೇವರಿಗೆ ಹೋದೆವು 


೫೮. ಹೆಗಲು ಕೊಟ್ಟರೆ 


ಬೆಕ್ಕಿಗೆ ಮೀನು ಕೊಬಟ್ಬರೆ 
ಹಕ್ಕಿಗೆ ನೀರು ಇಟ್ಟರೆ 
ಹಸುವಿಗೆ ಕರುವ ಬಿಟ್ಟರೆ 
ದೇವರು ನಗುವನು... 


ಬಿದ್ದವನ ಎತ್ತಿ ಹಿಡಿದರೆ 
ಕದ್ದವನ ಕರೆದು ಕೊಬಟ್ರರೆ 
ಒದ್ದವನ ಮರೆತು ಬಿಟ್ಟರೆ 
ದೇವರು ನಗುವನು 


ಮಡಿಯನ ಖುಟ್ರು ಮೆರೆದರೆ 
ಗುಡಿಯ ಸುತ್ತಿ ಸವೆದರೆ 
ನುಡಿಯ ಕೆಟ್ಟು ನಡೆದರೆ 
ದೇವರು ನಗುವನು... 


ನಾ ಸೋತು ಅತ್ತು ಕರೆದರೆ 


ಮುತಿಟು ಹೆಗಲು ಕೊಟ್ಟರೆ 


“H ಊಟ 


ನಾನೂ ನಗುವೆನು...! 


ದೇವರಿಗೆ ಹೋದೆವು / ೯೭ 


ರ್ಜ. ಕುರುಹು 


ಎಂಭತ್ತು ವರುಷ 
ಇದ್ದಳಪ್ರ ಅವಳೂ... 
ನಾಕು ಗೋಡೆ 
ಚೂರು ಹಿತ್ತಿಲು 


ಚೂರು ಅಂಗಳ 
ಒಳಗೆ - ಹೊರಗೆ 
ತಾರಾಡಿದಳು 


ಏನ ಕಂಡಳು? 
ಏನ ಉಂಡಳು? 


ಗಳಿಗೆಗೊಮ್ಮೆ 
ಗಂಟೆಗೊಮ್ಮೆ 

ಬಾರದ ರಾಮನನ್ನೂ 
ಕಾಣದ ಕೃಷ್ಣನನ್ನೂ 
ಕರೆವಳು! 


ದುಡಿದಳು ಹಡೆದಳು 
ಮಡಿದಳು 


ಆ ಘಟವೂ ಇಲ್ಲ... 
ಮತ್ತದರ ಪಟವೂ ಇಲ್ಲ! 


೯೮ / ದೇವರಿಗೆ ಹೋದೆವು 


೬೦. ಧಿಮಾಕು! 


ಎಷ್ಟೊಂದು ಧಿಮಾಕು! 
ಉಸಿರು ಕಟ್ಟಿದೆ 
ಬಾಯಿ ಕಳೆದಿದೆ 
ಬಣ್ಣಗೆಟ್ಟಿದೆ... 


ಇಷ್ಟೇಯಾ ಧಿಮಾಕು! 
ಕೊಳೆತು ನಾರಿದೆ 
ಇರುವೆ ಹತ್ತಿದೆ 
ನೊಣವು ಮುತ್ತಿದೆ... 


ಧಿಮಾಕು! 
ತಣಗಾಗಿದೆ 

[30] 
ಕಣು ಮುಚೆದೆ 

ಣ ಚ 
ಮಣ್ಣು ಸೇರಿದೆ... 


ದೇವರಿಗೆ ಹೋದೆವು /1 ೯೯ 


೬೧. ಇಹದ ಪರಿಮಳವು 


ನೀನು ದುರುಗಟ್ಟಿದರೆ 
ಸುಟ್ಟು ಬೂದಿಯೇನೂ 
ಆಗುವುದಿಲ್ಲ 


ನೀನು ಮುಟ್ಟಿದರೆ 
ಮೈಲಿಗೆಯೇನೂ 
ಆಗುವುದಿಲ್ಲ 


ಮುಳುಗು ಬೇಕಾದರೆ 
ನಾನು ಪವಿತ್ರ 
ಗಂಗೆಯೇನೂ ಅಲ್ಲ! 


ಪಡೆಯಬೇಕು- 
ಮುತ್ತನ್ನಾದರೂ 
ಜೀವದಾಳದೊಳಗೆ 
ಇಳಿದು... 


ಭಯ ಭೀತಿ ಕಳೆದು 
ಸುಳಿದು ಸುತ್ತಿ ಸೂಸಿ 
ತಂಗಾಳಿಯೊಳಗೆ 
ಪರಿಮಳವು ಪರವಶವಾಗಿ 
ಬೆರೆಯಬೇಕು 


೧೦೦ / ದೇವರಿಗೆ ಹೋದೆವು 


೬೨. ಸ್ಪಾಮಿಯೇ.... 


ಮೈತುಂಬಾ ಮಮಕಾರದ 
ಹುಣುಗಳು... ಮೈಯ್ಯಜ್ಞಿ 
ಣ ಜ 
ಮಿಂದು ಪವಿತ್ರಗೊಳಿಸಿರುವೆ 
ಪುಷ್ಠರಣಿಯನ್ನು 


ಕಡಿದೊಗೆದು ಬಂದಿರುವೆ 
ನನ್ನ ಒಪ್ರಿಕೋ.... 


ಬಾ ...ಕಂದ 
ಕಳ್ಳುಬಳ್ಳಿಯಿಂದ ಸುತ್ತಿ 
ಒತ್ತಿ ಒಡಲೊಳಗಿರಿಸಿ 
ಉರಿಸುವೆ ಹೊತ್ತಿಕೋ... 


ಇದೇ ಇದುವೇ ನಿನ್ನ ತಾವು... 


ಶರಣಾಗು ಸ್ಪಾಮಿಯೇ 
ನಾನೇ 
ಆ ಕಟ್ಟ ಕಡೆಯ ರೇವು...! 


ಇಲ್ಲಿಂದಲೇ ಜನನ 
ಇಲ್ಲಿಂದಲೇ ಮನನ 


ಭವಚಕ್ರದಿಂದಲೆ ನಿರ್ಗಮನ... 


ದೇವರಿಗೆ ಹೋದೆವು / ೧೦೧ 


೬೩. ತಿರುಕರು 


ಮಿಂದು ಮಡಿಯುಟ್ಟು ಗುಡಿಯೊಳಗೆ 
ನೆರೆದಿರುವರು ತಿರುಕರು! 


ಆರತಿ ಎತ್ತಿ ಕೀರುತಿ ಹಬ್ಬಿಸಿ 
ಹಾಡುತ್ತಿರುವರು ತಿರುಕರು 


ಗಂಟೆ ಬಾರಿಸಿ ಚಂಡೆ ಬಡಿದು 
ಎಚ್ಚರಿಸುತ್ತಿರುವರು ತಿರುಕರು 


ಎದ್ದು ಬಿದ್ದು ತೊನೆದು ಮುಗಿದು 
ಬೇಡುತ್ತಿರುವರು ತಿರುಕರು 


ಮುಡಿ ಒಪ್ಪಿಸಿ ಮಂಡೆ ಬೋಳಿಸಿ 
ಉರುಳಾಡುತ್ತಿರುವರು ತಿರುಕರು 


ಖಂಡಿಸಿ ಮಂಡಿಸಿ ಪೂಜಿಸಿ ಪಾಲಿಸಿ 
ಗಟ್ಟಿಸಿ ಕೇಳುತ್ತಿರುವರು ತಿರುಕರು 


ಕಾಡುತ್ತಿರುವರು ಕಲ್ಲು ಹೃದಯ 
ಕರಗುವುದೇ....ಎಂದು? 


ಹಸಿದು ಕಂಗೆಟ್ಟು ಗುಡಿಯ ಹೊರಗೂ 
ಸಾಲುಗಟ್ಟಿಹರು ತಿರುಕರು! 


೧೦೨ / ದೇವರಿಗೆ ಹೋದೆವು 


ಮನುಜ ಹೃದಯ ಕರಗಲೆಂದು 
ಹಾಡುತಿರುವರು... 
ಬೇಡುತ್ತಿರುವರು.... 
ಕಾಡುತ್ತಿರುವರು..... 


ಚಿಕ್ಕಾಸು ನೀಡುವರೇ ಎಂದು 
ಅವರತ್ತಲೇ ನೋಡುತ್ತಿರುವರು 
ಕಾಯುತ್ತಿರುವರು.... 


ದೇವರಿಗೆ ಹೋದೆವು / ೧೦೩ 


೬೪. 'ದೇವರು' 


ಕಷ್ಟ ಕೋಟಲೆಯ 
ತುಂಬು ನೆರೆಯೊಳಗೆ 
ಭಿನ್ನ-ಭೇದದ 

ಸುಪ್ತ ಸೆರೆಯೊಳಗೆ 
ದಿಕ್ಕೆಟ್ಟು ಅರೆಗಳಿಗೆ 
ಕೂಗಿ ಕರೆದಿರುವೆ 


ಕಟ್ಟ ಹಾಕಿರುವೆ 

ಬಿಟ್ಟು ಹೋಗದ ಹಾಗೆ 
ಇರಲೇಳು ... 

ಸುಟ್ಟು ಹೋಗುವ ತನಕ! 


೧೦೪ / ದೇವರಿಗೆ ಹೋದೆವು 


೬೫. ನೀವಲ್ಲವೇ ನೀವಲ್ಲವೇ....? 


ಕೈಕಾಲು ಕಟ್ರಿ ಬೆಂಕಿಗೆ ಎಸೆದದ್ದು 
ಕಣ್ಣಿಗೆ ಕಟ್ರ ಕಾಡಿಗೆ ಅಟಿದ್ದು 
ನೀವಲ್ಲವೇ.... 


(5) ನಿ ಲ r-; [2 
ಕೆರೆಗೆ ಹಾರ, ಮಹಾಸತಿಯ ಪ 


ಕೊಡಮಾಡಿದ್ದು ನೀವಲ್ಲವೇ... 


£8 


ಮಂಡೆಬೋಳಿಸಿ ಮಡಿಸೀರೆ ಉಡಿಸಿ 
ಒಪ್ಪತ್ತೂಟ ಕತ್ತಲವಾಸ 


ಕರುಣಿಸಿದ್ದು ನೀವಲ್ಲವೇ... 


ಚಿಗುರ ಚಿವುಟಿದ್ದು ಕಾಯ ಕೆಡವಿದ್ದು 
ಬಸಿರ ಕಸಿದದ್ದು ಉಸಿರ ಕಟ್ರಿದ್ದು 


ಏರಬಾರದು ಹಾರಬಾರದು 
ದಾಟಬಾರದು ದೂರಬಾರದು 
ವಧಿ-ನಿಷೇಧಗಳು ನಿಮ್ಮದೇ ಕೊಡುಗೆ! 


ಹೊಡೆದರೂ ಬಡಿದರೂ ತಡೆದರೂ 
ಕಡಿದರೂ ಜೀವ ಉಕ್ಕುಕ್ಕಿ ಹರಿದಿದೆ ಹಿಗ್ಗಿದೆ 
ಕುಗ್ಗದೆ ತಗ್ಗದೆ ಬಗ್ಗದೆ....! 

} (\ (\ 


ದೇವರಿಗೆ ಹೋದೆವು / ೧೦೫ 


೬೬. ಮತ್ತೇನೂ ಅಲ್ಲ! 


ಇವರೆನ್ನ ತಂದೆ ಇವರೆನ್ನ ತಾಯಿ 
ಇವರೆನ್ನ ಬಂಧು ಇವರೆನ್ನ ಬಳಗ 
ಈ ಬಂಧ ಅನುಬಂಧ 

ಒದಗಿ ಬಂತು ಮತ್ತೇನೂ ಅಲ್ಲ! 


ನಾ ಹಿಂದು ನೀ ಮುಸ್ಲಿಂ 

ಇವ ಕೈಸ್ತ ಅವ ಪಾರ್ಸಿ 
ಬೆಳಕಿನ ಕಿರಣವೊಂದು 

ಒದಗಿ ಬಂತು ಮತ್ತೇನೂ ಅಲ್ಲ! 


fet ಮಣ್ಣು [et ಬಣ್ಣ 

ಈ ಕಣ್ಣು ಈ ಹೊನ್ನು 
ಬದುಕಿನ ಹಾದಿಯೊಂದು 
ಒದಗಿ ಬಂತು ಮತ್ತೇನೂ ಅಲ್ಲ! 


ನನ್ನದು ಕೊಂಕಣಿ ನಿನ್ನದು ಕನ್ನಡ 
ಅವನದು ಹಿಂದಿ ಇವನದು ಇಂಗ್ಲಿಷ್‌ 
ನುಡಿ ಸೇತುವೆಯೊಂದು 

ಒದಗಿ ಬಂತು ಮತ್ತೇನೂ ಅಲ್ಲ! 


ಭಾರತವು ದೇಶವಾಗಿ 


ಕನ್ನಡವು ಕೋಶವಾಗಿ 
ಒದಗಿ ಬಂತು ಮತ್ತೇನೂ ಅಲ್ಲ! 


೧೦೬ / ದೇವರಿಗೆ ಹೋದೆವು 


ಹೇರದಿರಿ ಧರ್ಮವ 
ಹೇರದಿರಿ ಕರ್ಮವ 
ತೋರದಿರಿ ದರ್ಪವ 


ಉಡುಗದಿರಲಿ ಎದೆಯ ದನಿ 
ಕಳೆಯದಿರಿ ಬಾಳ ಬನಿ 

ಒದಗಿ ಬಂದುದಾದರೆ ವಿವಶ 
ಸೆಳೆದುಕೊಂಡರೆ ಆಮಿಷ 
ಹೇರಿದರೆ ನೀಡಿದಂತೆಯೆ ವಿಷ। 


ಈ ದೇಶ-ಶಈ ಭಾಷೆ-ಶಠಈ ಆಶೆ 
ಹಾರಬೇಕು ಮೀರಬೇಕು ತೀರಬೇಕು 
ಒದಗಿ ಬಾರದಂತೆ ಜನನ 

ಒದಗಿ ಬಾರದಂತೆ ಮರಣ! 


ದೇವರಿಗೆ ಹೋದೆವು / ೧೦೭ 


೬೭. ಮುದ್ದು ತಂಮನ ಕತೆ... 


(ಆಡು ಕನ್ನಡ ನಾಡು ಕನ್ನಡ) 


ತಂಮ... 

ಎಲ್ಲದಿಯೋ ಎಂಗಿದಿಯೋ 
ಏನ್‌ ಮಾಡ್ತಾದಿಯೋ.. 
ಅವ್ವ ಎಂಗವಳೋ....? 


ಒತ್ತಾರೆ ಒಕನ್ಕಡೆ ಓಗಿ 

ಹ್ಹಂಡದೊಳಗೆ ಬಿದ್ದು ಎದ್ದು 
ಇಸ್ಕೋಲ್‌ ಬಟ್ಟೆ ತಟ್ಕಂಡು 

ದ್ಯಾವಿಗೆ ಊದುಗಡ್ಡಿ ಬೆಳಗಿ 

ಇಭೂತಿ ಇಟ್ಕಂಡು ಮುದ್ದೆ ಮಂಗಿ 
ಬ್ಯಾ ಬ್ಯಾ ಬ್ಯಾಕ್‌ ಚೆಪ್‌ 

ಬಾಯ್ದಾಠ ಮಾಡ್ತಾ ಇವ್ನೀ ಕಣಕ್ಕೋ... 


ಕುರಿ ಕಾಯೋ 

ಮಂಜಂಗೆ ಮೈಕಾದೈತೆ ಜರ 

ದನ-ಕರ ಬಿಟ್ಕಂಡು ಓಗು...ಅಂತ 
ಅಯ್ಯ ಏಳ್ಗು..... ಅಲ್ಲೇ ಕುಂತು ನಿಂತು 
ಬಾಯ್ದಠ ಮಾಡ್ಕ ಅಂತು... 
ನೋಡಣ... 


ಚಿಪ್‌ 
ಬ್ಸಾ ಬ್ಕಾ ಬ್ಯಾಕ್‌ ಚಿಪ 


೧೦೮ / ದೇವರಿಗೆ ಹೋದೆವು 


೬೮, ಮುಟ್ಟಬಾರದವರಾಗಿ.... 


ಹುಟ್ರಿಬಿಟ್ಟಿರುವೆವು..... 

ಕೈಕುಲುಕಿದರೆ ಕಂಗೆಟ್ಟು ಹೋಗುವೆವು 
ಭುಜ ತಾಕಿದರೆ ಬುಸುಗುಟ್ಳುವೆವು 
ಮುತ್ತಿಕ್ಕಿದರೆ ಮುದುಡಿ ಹೋಗುವೆವು 
ಅಪ್ಪಿದರೆ ಅಂಜಿ ಅಳುಕುವೆವು 


ಮುಟ್ಟುವುದ ಹತ್ತಿಕ್ಕಲಾಗಿ 
ನೋಟಕ್ಕೂ ನಾಚಿ ಹೈರಾಣಾಗಿ 
ಜಾತಿ-ಭೀತಿಗೆ ವಶವಾಗಿ 
ಸಹಜವು ಅಸಮ್ಮತವಾಗಿ 
ತಲ್ಲಣಿಸುವುದು ತನು-ಮನವು 
ಅಷ್ಟಕ್ಕೂ... 
ಮುಟ್ಟು-ಚಟ್ಟುಗಳೇ 
ಶತಶತಮಾನಗಳಿಂದ 

ಈ ನೆಲ-ಮನ ಆಳುತಿಹುದು! 


ದೇವರಿಗೆ ಹೋದೆವು / ೧೦೯ 


ರ. ಗಮನವೇ ಅಲ್ಲ! 


ಒಂದು ಬೆಕ್ಕು ಸತ್ತರೆ 
ಒಂದು ನಾಯಿ ಅತ್ತರೆ 
ಗಮನವೇ ಇಲ್ಲ! 


ಗೂಡು ಹರಿದು ಬಿದ್ದರೂ 
ಹಕ್ಕಿ ಅತ್ತು ಕರೆದರೂ 
ಗಮನವೇ ಇಲ್ಲ! 


ಕಾಡು ಹೊತ್ತಿ ಉರಿದರೂ 
ನದಿಯು ಬತ್ತಿ ಬಿರಿದರೂ 
ಗಮನವೇ ಇಲ್ಲ! 


ಗದ್ದೆ ಬೀಳು ಬಿದ್ದರೂ 
ಮನೆಯು ಹಾಳು ಸುರಿದರೂ 
ಗಮನವೇ ಇಲ್ಲ! 


ನಾಡು ನುಡಿಯ ತೊರೆದರೂ 
ಹಾಡು-ಪಾಡು ಮರೆತರೂ 
ಗಮನವೇ ಇಲ್ಲ! 


ಭಿನ್ನ-ಭೇದ ಬೆಳೆದರೂ 
ಸೇಡು-ಕೇಡು ಸೆಳೆದರೂ 
ಗಮನವೇ ಇಲ್ಲ! 


ಬೆಂಕಿಮಳೆಯು ಸುರಿದಿದೆ 
ಸರಕು ನರಕ ಸೃಜಿಸಿದೆ 
ದಮನವೇ ಎಲ್ಲಾ... 


೧೧೦ / ದೇವರಿಗೆ ಹೋದೆವು 


೭೦. ಕರ್ತವ್ಯವು ಕಾದಿದೆ! 


ತಟ್ಟಿ ತುಂಬಾ ಊಟ 
ಮೈ ತುಂಬಾ ಬಟ್ಟೆ 
a FER 


ವೈನಾಗಿರುವ ಮನೆ 
ಹೊಲ-ಗದ್ದೆ 
ಪಚ್ಚೆ ಪೈರು ತೆನೆ 
oe 


ಬೊಗಸೆ ಮೀರಿದ ಕನಸು 
ಎಣಿಸುವಷ್ಟು ಕಾಸು 
ಅಮ. 


ಜೋರು ಕಾರುಬಾರು 
ತಣಿಸಲು ದರಬಾರು 
pn 


ಹೂಂಗುಡುವ ಮಂದಿ ನೂರಾರು 
ಹೌದಪ್ಪ ನೀನೇ ದೇವರು! 


ಸಗ್ಗ ಸೃ ನಿಸಿರುವೆ ಎಂದು 


ನಂಬಿರುವ ಪ್ರಭುವೇ ಎಲ್ಲವೂ 
ಇದೆ...ನಿನಗಿದೆ! 


ತಿರುಗಿ ನೋಡೊಮ್ಮೆ... 

ಬಾಯಿ ಬಡಿಯುತ್ತಿರುವ ಮಂದಿಯ 
ದೊಡ್ಡ ಯಾದಿಯೇ ಹಿಂದಿದೆ... 
ಕತ್ತಲು ಕವಿದಿದೆ ಕರ್ತವ್ಯವು ಕಾದಿದೆ! 


ದೇವರಿಗೆ ಹೋದೆವು / ೧೧೧ 


ನದಿಯಲ್ಲಿ ನೀರಿತ್ತು 
ಬಿದಿರಿನ ಮೆಳೆ ಇತ್ತು 
ಕಣಗಿಲ ಕೋಗಿಲ 
ಹೂವಿತ್ತು ಹಾಡಿತ್ತು 
ಕರುಳಿನ ಕರೆಯಿತ್ತು 


ಈಗಲೋ... 
ಮರಗಳಿಗೆ ಹೆಗಲಿಲ್ಲ 
ಹಾವಿಗೆ ತಾವಿಲ್ಲ 
ಗುಡ್ಡವು ಜರಿದಿದೆ 


ರುರಿಯೆಲ್ಲ ಸೊರಗಿದೆ 
ಕೊಳಕೆಲ್ಲ ಸುರಿದಿದೆ 
ಹುಳುಕೆಲ್ಲ ತೋರಿದೆ 
ಕಾಳಗ ನಡೆದಿದೆ 


೧೧೨ / ದೇವರಿಗೆ ಹೋದೆವು 


ಬಳಗವು ಒಡೆದಿದೆ 
ಫಳಫಳ ಹೊಳೆದಿದೆ 
ಥಳುಕಿದೆ ಬಳುಕಿದೆ 


ಬೆಡಗಿದೆ ಬೆರಗಿದೆ 
ರುಣ ರುಣ ಕುಣಿದಿದೆ 
ವೇಗಕೆ ಒಲಿದಿದೆ 
ಸೋಗನು ತಳೆದಿದೆ 


ದರ್ಪವ ಸಹಿಸಿದೆ 
ಭೋಗವು ಮೆರೆದಿದೆ 
ಸದಾ ಕೆಮ್ಮು -ದಮ್ಮು 
ನನಗಿರುವಂತೆಯೇ.....! 


ದೇವರಿಗೆ ಹೋದೆವು / ೧೧೩ 


೭೨. ಇಲ್ಲ ಅಲ್ಲ ಎಲ್ಲ? 


ಲ್ಲಿ ಒಲೆಯೂದುತ್ತಾ 
ಇಗೋ ಇಲ್ಲಿ ಮೊಸರು ಕಡೆಯುತ್ತಾ.... 


ಲ್ಲಿ ಹಪ್ಪಳ ಲಟಿಸುತ್ತಾ 
ಇಗೋ ಇಲ್ಲಿ ಹಾಲು ಕರೆಯುತ್ತಾ. 


ಅಮ್ಮ... 

ಅಗೋ ಅಲ್ಲಿ ದೀಪ ಬೆಳಗುತ್ತಾ 
ಇಗೋ ಇಲ್ಲಿ ಹೂವು ಕಟ್ಟುತ್ತಾ 
ಅಮ 


ಲ್ಲಿ ಧೂಳು ಒರೆಸುತ್ತಾ 
ಇಗೋ ಇಲ್ಲಿ ಜಡೆ ಹೆಣೆಯುತ್ತಾ 


ಇಗೋ ಇಲ್ಲಿ ರಂಗೋಲೆ ಬಿಡಿಸುತ್ತಾ 
ಅಗೋ ಅಲ್ಲಿ ನಕ್ಷತ್ರಗಳ ಗುಡಿಸುತ್ತಾ.... 


೧೧೪ / ದೇವರಿಗೆ ಹೋದೆವು 


೭೩. ನಟಿ 


ಉಟ್ಟ ಬಟ್ಟೆ ತೊಟ್ಟ ಒಡವೆ 
ಯಾವುದೂ ಅವಳದಲ್ಲ 

ವೇಷ ಭಾಷೆ ರೋಷ 

ಆವೇಶ ಯಾವುದೂ ಅವಳದಲ್ಲ 


ಯಾರೋ ಬಣ್ಣ ಹಚ್ಚುವರು 

ಮತ್ತಾರೋ ಬೆಳಕು ಎರಚುವರು 
ಕಾಯಿಸುವರು ನೋಯಿಸುವರು 
ಮೀಯಿಸುವರು ತೋಯಿಸುವರು 


ಭಗ್ಗವಾಗಿದೆ ನಾಚಿಕೆ 

ನಗ್ಗವಾಗಿದೆ ಬಯಕೆ 

ಏನೆಲ್ಲಾ ಕೋರಿಕೆ ತೋರಿಕೆ! 
ಪಾತ್ರವೇ ಇಲ್ಲ! ಆಘಾತವೇ ಎಲ್ಲಾ! 


ದೇಹವೋ ಚಿಂದಿಯಾಗಿದೆ 
ಮನಸು ಬಂಧಿಯಾಗಿದೆ 
'ಪ್ಯಾಕ್‌ ಅಪ್‌' ಆದ ಮೇಲೆ 
ಯಾರಿಗಿದೆ ಗೊಡವೆ? 


ಮುಂದಿನದು ಪರದೆಯ ಮೇಲೆ 
ಸಿಳ್ಳು ಚಪ್ಲಾಳೆಯ ಮಳ! 
ಅಗೋ... 

ಹೊಳೆಯುತ್ತಾ ಬರುತಿಹಳು 
ಮತ್ತೊಬ್ಬ ಮಿನುಗುತಾರೆ 
ಹೊಸ ಕತೆ-ವ್ಯಥೆ! 


ದೇವರಿಗೆ ಹೋದೆವು / ೧೧೫ 


೭೪. ತಣ್ಣಗಾದ ಮೇಲೆ 


ತಣ್ಣಗಾದ ಮೇಲೆ 

ಕಣ್ಣು ತೆರೆದೆ ನೋಡು 
ಮನೆ ಇಲ್ಲ ಮಠ ಇಲ್ಲ 
ಮಡದಿ ಇಲ್ಲ ಮಕ್ಕಳಿಲ್ಲ 


ಡೌಲಿಲ್ಲ ದೌಲತ್ತಿಲ್ಲ 

ದಂಡಿಲ್ಲ ದರ್ಬಾರಿಲ್ಲ 
ಗೌಜಿಲ್ಲ ಗದ್ದಲವಿಲ್ಲ 
ಗಮತ್ರಿಲ್ಲ ಕಿಮ್ಮತ್ತಿಲ್ಲ! 


'ನೀನೇ ಎಲ್ಲಾ' ಅಂದವರಿಲ್ಲ 
ಹಿಂದೆ ಬಂದೇ ಎಂದವರಿಲ್ಲ! 
ಹಣ್ಣಾದ ಮೇಲೆ 
ಬಗೆದವರುಂಟೆ ಕೇಡು? 


ಮಣ್ಣಾದ ಮೇಲೆ 
ತಳೆದವರುಂಟೆ ಸೇಡು? 
ಎಲ್ಲರಿಗಿದುವೇ ಪಾಡು... 
ತಿಳಿದವರುಂಟೆ ಜಾಡು? 
ಒಡೆಯದ ಒಗಟಿದು ನೋಡು! 


೧೧೬ / ದೇವರಿಗೆ ಹೋದೆವು 


೭೫. ಶತ ಶತಮಾನದ ನೋವು 


ಎತ್ತಿಕೊಂಡೆ ಎದೆಗೊತ್ತಿಕೊಂಡೆ 
ಉಹುಂ ನಿಲ್ಲಿಸುತ್ತಿಲ್ಲ ಅಳು. 
ಮುತ್ತನಿಕ್ಕಿದರೂ ತುತ್ತನಿಕ್ಕಿದರೂ 
ನಿಲ್ಲಿಸುತ್ತಿಲ್ಲ ಅಳು 


ಏನೋ ಬಾಧೆ ಎಂದು ಮದ್ದು ಅರೆದರೂ 
ದಿಟ್ಟಿ ತಾಗಿದೆ ಎಂದು ನಿವಾಳಿಸಿ 
ಒಗೆದರೂ ನಿಲ್ಲಿಸುತ್ತಿಲ್ಲ ಅಳು! 

ಚಂದನತ್ತ ಬೆರಳು ತೋರಿದರೂ 
ಗುಮ್ಮನನ್ನು ಕರೆದು ಗದರಿಸಿದರೂ 
ನಿಲ್ಲಿಸುತ್ತಿಲ್ಲ ಅಳು 


ಗೊಂಬೆ ಕೈಗಿತ್ತರೂ ಬಣ್ಣದ ಬುಗುರಿ 
ಗಿರಿಗಿರಿ ತಿರುಗಿದರೂ 

ಪೀ೦ ಪೀಂ ಎಂದು ತುತ್ತೂರಿ ಊದಿದರೂ 
ನಿಲ್ಲಿಸುತ್ತಿಲ್ಲ ಅಳು 


ತಟ್ಟಿ ಮಲಗಿಸಿದರೂ ತೊಟ್ಟಿಲಲಿಟ್ಟು 
ತೂಗಿದರೂ ನಿಲ್ಲಿಸುತ್ತಿಲ್ಲ ಅಳು 
ಅರಚುತ್ತಿದೆ ಪರಚುತ್ತಿದೆ 
ರೊಚಿಗೆದು ರಚೆ ಹಿಡಿದಿದೆ 

ಚ (8) ಚ 
ಬೆಲ್ಲಮಾತಿಗೆ ಬಗ್ಗದೆ ಜಗ್ಗದೆ 
ಅಬ್ಬೆ ಮಾಡಿದರೆ ಪೆಟ್ಟು ತಿಂದಂತೆ 
ಮೂಜಗ ಬೆಚ್ಚುವಂತೆ ಕಿರಿಚುತ್ತಿದೆ 


ದೇವರಿಗೆ ಹೋದೆವು / ೧೧೭ 


ಮೈ ಕಾದು ಬೆಂಕಿಯಾಗಿದೆ ಸುಟ್ಟು 
ನೆತ್ತಿ ಹುಚ್ಚುಚ್ಚಾಗಿ ಬಡಬಡಿಸುತ್ತಿದೆ 
ಉಕ್ಕುಕ್ಕಿ ಬಂದು ದುಃಖ ಬಿಕ್ಕುತಿದೆ 
ತಣ್ಣನೆಯ ಬಟ್ಟೆಯಲಿ ಸುತ್ತಿರುವೆ 
ಹಗಲು ಇರುಳನ್ನದೆ ಹತ್ತಿರದಲೇ 
ಕೂತಿರುವೆ ನೇವರಿಸುವೆ ನೆತ್ತಿ 
ಹತ್ತದಂತೆ ಕುಡಿಸುವೆ ಸಿಹಿನೀರು 


ಯಾಕ್ಷೀಗೇ? ಏನಾಗಿದೆ? 
ತೋರಿಸುವೆ ವೈದ್ಯರಿಗೆ 
ಹರಸಿಕೊಳ್ಳುವೆ ದೇವರಿಗೆ 
ಅತ್ತತ್ತು ಬಾತಿದೆ ಕಣ್ಣು 
ಅನಿಸುತ್ತಿದೆ ಇವತ್ತಿನದಲ್ಲ 
ಹಳೆಯ ಹುಣ್ಣು ಹಣ್ಣಾಗಿ ಕೀತಿದೆ 
ಶತ ಶತಮಾನದ ನೋವು... 
ಕಣ್ಣೀರಾಗಿದೆ... ಹರಿದಿದೆ.... 


೧೧೮ / ದೇವರಿಗೆ ಹೋದೆವು 


೭೬. ನಿಂತಲ್ಲಿಯೇ...ನಿಂತಿದೆ ರಥ 


ನಿಂತಲ್ಲಿಯೇ ನಿಂತಿದೆ ರಥ 
ಕುಂತಲ್ಲಿಯೇ ಕುಂತಿದೆ ಗತ 
ಅಗೆದು ನೋಡು ಬಗೆದು ನೋಡು 
ನಿನ್ನೆದೆಯ... 


ಜಗಜಟ್ಟಿಯ ತೋಳುಗಳು 
ಪುಗಸಟ್ಟಿ ಕಾಲುಗಳು 
ಎಳೆಯಲಾರವು ಈ ರಥ... 
ಕನಸೆಂಬ ಕೀಲೆಣ್ಣೆ 
ಮಾತೆಂಬ ಹುಸಿ ಬೆಣ್ಣೆ 
ಕದಲಿಸುವುದೇ ರಥಂ 


ಹಸನಾದ ಮನಸು 
ದಿವಿನಾದ ಬದುಕು 
ನಿನಗೆ ನೀನೇ ರಥ 
ನಿನಗೆ ನೀನೇ ಪಥ 


ದೇವರಿಗೆ ಹೋದೆವು / ೧೧೯ 


೭೭. ಜಗಪಳಯವು ಬಂದಾಗಿದೆ! 


ನಂಜು ಅಂಜಿಕೆ ತೊರೆದು 
ವಷವಿಕ್ಕಿತು ದೇವರಿಗೆ! 


ನೆಟ್ಟ ದಿಟ್ಟಿ ನುಡಿದ ನಾಲಗೆ 
ಮುಗಿದ ಕೈ ಬಾಗಿದ ಶಿರ 
ಉಂಡ ಒಡಲು 

ಐಿಲಏಲ ಒದ್ದಾಡಿ 
ತಲ್ಲಣಿಸಿತು ನಂಬುಗೆ 


ಹಸಾದವು ಹೊಲೆಯಾಗಿದೆ 
ಜಗ ಪ್ರಳಯವು ಬಂದಾಗಿದೆ! 


* ಇತ್ತೀಚೆಗೆ ಸುಳ್ಳಾಡಿ ಗ್ರಾಮ (ಚಾಮರಾಜನಗರ ಜಿಲ್ಲೆ ಹನೂರು ತಾಲ್ಲೂಕು) ದಲ್ಲಿ ದುಷ್ಕರ್ಮಿಗಳು 
ಪ್ರಸಾದಕ್ಕೆ ವಿಷವಿಕ್ಕಿ ೨೩ ಜನರು ಮೃತರಾದ ಸಂಬರ್ಭದಲ್ಲಿ ಬರೆದದ್ದು. 


೧೨೦ / ದೇವರಿಗೆ ಹೋದೆವು 


೭ರ. 


$ 


ಕತ್ತಲು ಕವಿದವರು 
ಹೊತ್ತು ತಂದವರು 
'ಬೆಳಕ ಶಿಲುಬೆಗೆ 

ನೇತು ಹಾಕಿದರು! 


ಕವಿದ ಕತ್ತಲೆಯಲಿ 
ಕೋರೈಸಿ ಬೆಳಕು 
ಸುರಿದು ಪ್ರೇಮವ 
ತೊಳೆಯಿತದು 

ಕೊಳಕು ಕೆಡುಕು! 


ಬೆಳಕಿಗುಂಟೆ 
ನೋವು? ಸಾವು? 
ಕರುಣೆಯೇೇ.... 


ಸಹಿಸಿ ನಿಂದೆ 
ಬೆಳಕ ತಂದೆ! 


ದೇವರಿಗೆ ಹೋದೆವು / ೧೨೧ 


೯. ಇಂಗ್ಲಿಷ್‌...ಬೇಕು! ಕನ್ನಡ... ಸಾಕು! 


ಅ 
ಕನ್ನಡ ಬ್ಯಾಡ್ವಾ? ಬುಟ್ಗುಡಿ! 

ನನ್ನ ಭಾಷೆ ನನ್ನ ನಂಬುಗೆ 
ಉಳಿಸಿಕೊಳ್ಳುವುದು ನನ್ನ ಧರ್ಮ 
ನಿಮ್ಮ ಭಾಷೆ ನಿಮ್ಮ ಬದುಕು 
ಕಟ್ಟಿಕೊಳ್ಳುವುದು ನಿಮ್ಮ ಕರ್ಮ! 


ಆ 
ಕೇಳಬೇಕು ಆಡಬೇಕು ಹಾಡಬೇಕು ನೋಡಬೇಕು 
ನೀಡಬೇಕು ಪಡೆಯಲು ಬೇಕು ಕಾಪಾಡಬೇಕು 
ಕನಸಬೇಕು ಕದಿಯಬೇಕು ಕಲಿತು ಬಲಿತು 
ನಲಿದಾಗ ಎದೆಯಿಂದ ಉಕ್ಕುವುದು ....ಭಾಷೆ! 


ಔಿ. 

ಪಾಪ ಗೊಳೋ ಅಂತ ಅಳ್ತಾ ಇದ್ದ. 
ಕಷ್ಟ ಸಲು ಹೇಳ್ಕೋತಾ ಇದ್ದ. 

ಈಗ ಮಾತಿಲ್ಲ ಕತೆಯಿಲ್ಲ! 


ಭಾಷೆ ಬರೇ ಭಾಷೆಯಲ್ಲ ಕಾಣಾ... 


ಈ 

ತುತ್ತ ನೀಡಬಹುದು 

ಮುರಿಸಿ ನಂಗುವುದ 

ತಾವೇ ಮಾಡಬೇಕು. 

ಕಷ್ಟ ಬೀಳಬೇಕು ಇಷ್ಟಪಟ್ಟು 

ಪಣತೊಟ್ಟು ಕಲಿಯಬೇಕು ಏನನ್ನಾದರೂ... 


೧೨೨ / ದೇವರಿಗೆ ಹೋದೆವು 


ಉ 
ಉರು ಹೊಡೆದ ಭಾಷೆ 
ಗರ ಬಡಿದ ಮನುಷ್ಯ ಒಂದೆ! 


ಊ 
ರೆಕ್ಕೆ ಕಟ್ಟಕೊಂಡು ಹಾರುತ್ತಿರುವವರ ಜತೆ 
ನಾನು ಸರ್ಧಿಸಲಾರೆ! 

ನನ್ನ ಕಾಲುಗಳನ್ನೇ ನೆಚ್ಚಿಕೊಳ್ಳುವೆ ನಡೆಯುವೆ. 


ಎ 
ಮುಟ್ಟಲು ಮಾತು ಬೇಕು. 

ಅರಿಯಲು ಓದಬೇಕು. 

ಅರಿವು ಅರಗಿದೆಯೇ ಎಂದು 
ವಿಚಾರಿಸಲು ಬರೆಯಲು ಬೇಕು 
ತಾನರಿತ ಭಾಷೆಯಲಿ 

ನುಡಿವ ನಡೆವ ಹಡೆವ ಬೆಡಗು ಇದು! 


ಏ 

ನನಗೆ ನನ್ನ ಜೊತೆ 

ಮಾತಾಡಲಾದರೂ ನನ್ನ ಭಾಷೆ ಬೇಕು. 
ಅವರವರ ಭಾವಕ್ಕೆ ತಕ್ಕಂತೆ 

ಅವರವರೇ ಅವರ ಭಾಷೆ ಕಂಡುಕೊಳ್ಳುವರು.. 
ನೀನೇಕೆ ತಲೆ ತೂರಿಸುವೆ 

ಎಲೆ ಮರುಳೆ? 


೨೪) 
ಪ್ರತಿ ಹಳ್ಳಿಯಲ್ಲಿ - ನಗರದಲ್ಲಿ 
ಇಂಗ್ಲಿಷ್‌ ಮಠಗಳು ಏಳಬೇಕು 


ದೇವರಿಗೆ ಹೋದೆವು / ೧೨೩ 


ಮನೆಮಂದಿಯೆಲ್ಲಾ ಅದಕೆ ನಡೆದುಕೊಳ್ಳಬೇಕು. 
ಇಂಗ್ಲಿಷ್‌ ಪೂಜೆಲ್ಲಿ ಭಜನೆ ದಾಸೋಹ 
ಎಲ್ಲಾ ಇಂಗ್ಲಿಷ್ನಲ್ಲಿ! 


ಕಿ 
ಕೈ ಮುಗಿಯುವೆ! 

ಯಾರೂ ನನ್ನನ್ನು ಉಳಿಸುವುದು ಬೇಡ! 
ನನ್ನ ಆಯಸ್ಸು ಇಷ್ಟೇ... 

(ಕನ್ನಡಮ್ಮ ಉಸಿರಿದ್ದು!) 


೧೨೪ / ದೇವರಿಗೆ ಹೋದೆವು 


೮೦. ಸಿದ್ದಗಂಗಾ ಶ್ರೀಗಳಿಗೆ ನಮನ 


ಅಕಾ ನಿನ ಕೂಸು ಬಿಕಕೆ ಬಂದಿತು 
Ko) C1 ON) 

ಅಣ್ಣಾ ನಿನ್ನ ಕೂಸು ಭಿಕ್ಷಕ್ಕೆ ಬಂದಿತು 

ಪ್ರಭು ನಿನ್ನ ಕೂಸು ಭಿಕ್ಷಕ್ಕೆ ಬಂದಿತು 


ಇಗೋ... ಭಿಕ್ಷ.. ತಗೋ ಭಿಕ್ಷ... 
ಮಂದಿ ನೀಡಿದರು ಭಿಕ್ಷ 

ತನು ಮನ ಧನದ ಭಿಕ್ಷ 

ಕೆಲಸ ಬೊಗಸೆಯ ಭಿಕ್ಷ 

ಪಡೆದು ಪಡೆದು ಗುಣವಂತನಾದನು 
ನೀಡಿ ನೀಡಿ ಸಿರಿವಂತರಾದರು 


ಭಿಕ್ಷ ಪಡೆದಾತ ಹಂಚಿದನು ಮೂಜಗಕೆ 
ಉಣಿಸಿದನು ಅನ್ನವನು ತಿದ್ದಿಸಿ ಅಕ್ಕರವ 
ಬೆಚ್ಚಗೆ ಹೊಚ್ಚಿ ತಟ್ಟಿ ಮಲಗಿಸಿ 
ಕನಸೊಳಗೂ ಬಂದು ಬಿತ್ತಿದನು ಬೆಳಕ 
ತಲೆ ಎತ್ತಿ ನಡೆವ ಬದುಕಿನ ಪುಳಕ 


ಅಯ್ಯೋ ನಾಚಿ ಕಣ್ಣೀರಾಗಿದೆ ಮಾತು! 


ಹೀಗೆ ಬಂದನವ್ಪಾ ಹಾಗೆ ಹೋದನವ್ಹಾ... 
ತನ್ನ ತಾನರಿತು ಕೋಟಿ ಜೀವಗಳಲಿ ಬೆರೆತು... 


ದೇವರಿಗೆ ಹೋದೆವು / ೧೨೫ 


೮೧. ಏನಾಶ್ಲರ್ಯ | 


ಹೊಡಿ ಬಡಿ ಕಡಿ ಗಡಿ 
ಎಲ್ಲಾ ಮನುಷ್ಯನ ನಿರ್ಮಿತಿ ! 


ಅಲ್ಲಿ ಗಾಳಿ ಬೀಸಿದರೆ 
ಇಲ್ಲಿ ಮಳೆಯಾಗುತ್ತದೆ 


ಇಲ್ಲಿ ಹಣಣ್ಬು ಬೆಳೆದರೆ 
ಅಲ್ಲಿ ಮರವಾಗುತ್ತದೆ 


ಹೂವಿನ ಪರಿಮಳ 
ಸರಾಗವಾಗಿ 
ತೇಲಿ ಹೋಗುತ್ತದೆ 


ಒಂದು ಇರುವೆ ಒಂದು ಹಕ್ಕಿ 
ಒಂದು ಹೂವು ಒಂದು ಬೀಜಕ್ಕೆ 
ಇರುವ ಸ್ವಾತಂತ್ರ್ಯ ಮನುಜನಿಗಿಲ್ಲ 
ಏನಾಶ್ಚರ್ಯ ! 


೧೨೬ / ದೇವರಿಗೆ ಹೋದೆವು 


ನೀನು ಅರಮನೆಯಲ್ಲಿಯೇ 
ಇರುವಂತಾಗಬೇಕಾದರೆ.... 


ಸೆರೆಮನೆಯಲ್ಲಿರುವವರನ್ನು 
ಮುಕ್ತಗೊಳಿಸು.... 


ಸಗ್ಗ ಪಡೆಯಬೇಕಂದಾದರೆ 
ನರಕದಲ್ಲಿರುವವರನ್ನು 


ಪಾರು ಮಾಡು 


ಹಾರೈಕೆಗಳು ಕಾಯುತ್ತವೆ 
ಶಾಪಗಳು ಕೊಲ್ಲುತ್ತವೆ | 


ದೇವರಿಗೆ ಹೋದೆವು / ೧೨೭ 


೮೩. ಬಿಳಿಯ ಪಾರಿವಾಳ 


ನಾನೊಂದು ಬಿಳಿಯ ಪಾರಿವಾಳ 
ಗಾಯಗೊಂಡಿರುವೆ ಗಡಿಯಾಚೆಯಿಂದ ಬಂದೆ 


ನನ್ನ ಪರಿವಾರ ಯುದ್ಧ ಬಯಸುವುದಿಲ್ಲ 
ಶಾಂತಿ ಸಂದೇಶ ಹೊತ್ತು ತಂದೆ 


ಸಾವು ಬದುಕಿನ ನಡುವೆ ಜೀವ ತುಯ್ಯುತಿದೆ 
ಕ್ಷಮೆ ಇರಲಿ, ಸೆರೆ ಹಿಡಿದೆವು ತಿಳಿಯದೆ... 


ಮೊದಲು ಕಾಳು- ನೀರಾಗಲಿ, ಗಾಯ ಇನಿತಾದರೂ 
ಮಾಯಲಿ ಕಳುಹಿ ಕೊಡುವೆವು ಮುಂದೆ... 


೧೨೮ / ದೇವರಿಗೆ ಹೋದೆವು 


ಲ೪ಿ. ದ್ರೇಷವನ್ನು ಬಿತ್ತಬಾರದು.... 


ದ್ವೇಷ ಬಿತ್ತಿ ಬೆಳೆದು ತಲೆಯೆತ್ತಿ 
ಕತ್ತಿಯಂತೆ ತೂಗಲು ಬಿಟ್ಟು 
ನೀರು ಗೊಬ್ಬರ ಕೊಟ್ಟು 
ಭರ್ರೋ ಎಂದು ಬೆಳೆದು 

ರೆಂಬೆ ಕೊಂಬೆ ಚಾಚಿ 

ವಿಷದ ಹಣ್ಣು ತೂಗಿ 

ಆಸೆಗಣ್ಣು ತಾಗಿ 

ಮಂದಿ ತಿಂದು ತೇಗಿ 

ಮೈ ತಣ್ಣಗಾಗಿ ಕಣ್ಣ ಮುಚ್ಚಿ 
ಮಣ್ಣು ಸೇರಬಾರದು 


ಸುಟ್ಟುಬಿಡು ಮೊಳಕೆಯಲ್ಲೇ 


ಸಣ್ಣ ಬೆಂಕಿಯಲ್ಲಿ 
ಹಗೆಯ ಹೊಗೆ ಕೂಡ ಹಬ್ಬಬಾರದು 


ದೇವರಿಗೆ ಹೋದೆವು / ೧೨೯ 


ಲಖಿ. ಯುದ್ದವಾದರೆ ವ 


ರಾಜನ ಕೂದಲೂ 
ಕೊಂಕುವುದಿಲ್ಲ..... 
ಪ್ರಜೆಗಳು ಲೆಕ್ಕಕ್ಕಿಲ್ಲ 


ಮದ್ದು ಗುಂಡುಗಳಿಗೆ 
ತಹತಹ 
ಸೈನಿಕರಿಗೆ ಕರ್ತವ್ಯ 


ಅಧಿಕಾರಶಾಹಿಗೆ 
ಪ್ರತಿಷ್ಠೆಯ ಪ್ರಶ್ನೆ 
ಉದ್ಯಮಿಗಳಿಗೆ ಹಬ್ಬ 


ಈ ಭೂಮಿಗೆ ಯುದ್ಧ- 
ನೋವು-ಸಾವು ತುಂಬಾ ಹಳತು 


ಬದುಕ ಬೆಳಗಿಸಲು 
ಹೊಸ ಅಸ್ತ-ಶಸ್ತಗಳೇನಾದರೂ 
ಇವೆಯಾ ಹೇಳು | 


೧೩೦ / ದೇವರಿಗೆ ಹೋದೆವು 


ಲ೬. ಕಮಿಸಿ 
[oY 


ನಾನು ಹೇಳುತ್ತಿರುವುದು 
ಸುಳಾಗಿದರೆ ಕಮಿಸಿ... 
೫ [9 


ಬಾಂಬು ಸುರಿದರೆ 
ಭೂಮಿ ಬರಡಾಗುವುದಿಲ್ಲವೆ? 
ಅನ್ನ ವಿಷವಾಗುವುದಿಲ್ಲವೆ 2 


ಓ ಯೋಧನೇ 

ಆಕಾಶದಿಂದ ಆಹಾರದ ಪೊಟ್ಟಣ 
ಎಸೆದು ಹಸಿವು ನೀಗಿದ್ದೆ ನೀನು 
ನಿನಗೆ ಯಣಿ 


ನೆರೆಯಲ್ಲಿ ಕೊಚ್ಚಿ ಹೋದವಳ 
ದಡ ಸೇರಿಸಿದ್ದೆ ನೀನು 
ನಿನಗೆ ಯಣಿ 


ನೀ ಸುರಿದ ಬಾಂಬುಗಳು 
ದೇಶ ಸುಟ್ಟಿವೆಯೋ 
ದ್ವೇಷ ಸುಟ್ಟಿವೆಯೋ 
ನಾನರಿಯೆ ! 


ಇರಲಿ...ನೀನೆಸೆದ ಬಾಂಬೊಂದು 
ದೊಡ್ಡ ಹೊಂಡ ತೋಡಿದೆಯಂತೆ... 
ಮುಂದಿನ ಮಳಗಾಲದಲಿ 
ಹೊಂಡದಲಿ 

ನೀರು ತುಂಬಲಿ, ದಾಹ ನೀಗಲಿ. 


ದೇವರಿಗೆ ಹೋದೆವು / ೧೩೧ 


ಲ೭. ಹೊಸ ಬಾಳು 


ದ್ವೇಷ ಬಿತ್ತಿದವರು 
ರೋಷ ಬಿತ್ತಿದವರು 
ಅದಾಗಲೇ... 
ಹತರಾಗಿದ್ದಾರೆ, ಗತರಾಗಿದ್ದಾರೆ 
ಮಕ್ಕಳು, ಮೊಮಕಳು 

೬ರ 
ಮರಿ ಮಕ್ಕಳು 


ನಾವೇಕೆ ಕತ್ತಿ ಬೀಸೋಣ 9 
ನಾವೇಕೆ ಹಲ್ಲು ಮಸೆಯೋಣಗ? 

ಈ ಹಗೆಗೀಗ ಎಪ್ಪತ್ತರ ಹರೆಯ 
ತಾಳು ...ತಾನೇ ಸಾಯುವುದು 
ಕೇಡು-ಸೇಡು ಮುದಿಯಾಗಿ 
ಹೂಳಿದ ಮೇಲಷ್ಟೇ ಹೊಸ ಬಾಳು! 


೧೩೨ / ದೇವರಿಗೆ ಹೋದೆವು 


ಆಲ. ಬೇಡ ಯುದ್ದ! 


ಅಂಬಿನಿಂದ ಅಣಖಬಾಂಬಿನ ತನಕ 
ಅರಮನೆಯಿಂದ ಸೆರೆಮನೆ ತನಕ 
ನಾಶದ ಕತೆ ದ್ವೇಷದ ಕತೆ 
ಎಲ್ಲಿಂದ ಶುರು ಮಾಡಲಿ ? 
ಹೇಗೆ ಮುಗಿಸಲಿ ೧ 


ದೊಡ್ಡ ಯಾದಿ 
ಕ್ರೂರ ವ್ಯಾಧಿ 


ದುಃಖ: ದುರ್ವಿಧಿ 


ಬಂದೂಕು ಎತ್ತಿಕೊಳ್ಳುವ ಮೊದಲೇ 
ಬಿಳಿಯ ಪಾರಿವಾಳಗಳು ಹಾರಿ ಬರಲಿ 


ಗೋಡೆ ಏಳುವ ಮುನ್ನವೇ 
ಸೇತುವೆ ಕಟ್ಟುವಂತಾಗಲಿ 


ದೇವರಿಗೆ ಹೋದೆವು / ೧೩೩ 


ರಲ್ಲ. ಯುದ 
[ತಾ 


ಎಷ್ಟೊಂದು ಹೂ ಗುಚ್ಛಗಳು 
ಎಷ್ಟೊಂದು ಶವಪೆಟ್ಟಗೆಗಳು 


ಎಷ್ಟೊಂದು ಜಯಕಾರಗಳು 
ಎಷ್ಟೊಂದು ಕುಶಾಲುತೋಪುಗಳು 


ವೀರರೇಕೆ ಸಾಯಬೇಕು ? 
ಧೀರರೇಕೆ ಸಾಯಬೇಕು 9 


ಶಾಂತಿ ಕಾಲದಲ್ಲಿ ಸೇತುವೆ ಕಟ್ಟಿದವರು 
ಯುದ್ದ ಕಾಲದಲ್ಲಿ ಉಡಾಯಿಸುವರು ! 


ತ್ರಾಣ ತುಂಬಬೇಕು ಪ್ರಾಣ ನೀಡಬೇಕು 


ಹೌದು.....ರಕ್ತ ದೇಹದಲ್ಲಿ ಹರಿಯಬೇಕು 
ಬೀದಿಯಲ್ಲಿ ಚೆಲ್ಲಬಾರದು.... 


೧೩೪ / ದೇವರಿಗೆ ಹೋದೆವು 


೯೦. ಜಗದ ಸೆರೆಮನೆಗಳಲ್ಲಿ... 


ಶೂರರೂ ಧೀರರೂ 
ವೀರರೂ... 
ಖೂಳರೂ ಖಳರೂ 
ಸಜ್ಜನರೂ ದುರ್ಜನರೂ 
ಕಳ್ಳರೂ ಸುಳ್ಳರೂ 
ಮಳ್ಳರೂ ಮೂರ್ಬರೂ 
ಮೂಢರೂ 

ತ್ಯಕ್ತರೂ ಅಶಕ್ತರೂ 
ವಿರಕ್ಷರೂ.... 
ಕೊಳೆಯುತ್ತಿರುವರು 


ದೇಶಗಳೆದ್ದೆ. ವು ಬಿದ್ದ ವು 
ರಾಜರು ಬಂದರು.... 
ಹೋದರು.... 


ಹೆಂಡತಿ ಮಕ್ಕಳು ಅತ್ತರು 
ಸಾಕ್ತಿಗಳೆಂದೋ ಸತ್ತರು 


ಜನರೂ ಮರೆತು ಬಿಟ್ಟರು | 


ದೇವರಿಗೆ ಹೋದೆವು / ೧೩೫ 


ಲೇಖಕಿಯ ಇತರೆ ಕೃತಿಗಳು 


ಕವನ ಸಂಕಲನಗಳು 

ನಾ ಬರುತ್ತೇನೆ ಕೇಳು (೧೯೮೭) 

ಚಂದ್ರನನ್ನು ಕರೆಯಿರಿ ಭೂಮಿಗೆ (೧೯೯೧) 
ಹೊಳೆಮಗಳು (೧೯೯೬) 

ಆಕಾಶ ಮಲ್ಲಿಗೆ (ಆಯ್ದ ನೂರು ಕವನಗಳು-೨೦೦೦) 
ಜಾತ್ರೆಯಲ್ಲಿ ಶಿವ (೨೦೦೨) 

ಕಾಡುಲಿಲ್ಲಿ ಹೂವುಗಳು (ಈವರೆಗಿನ ಕವನಗಳು-೨೦೦೬) 
ದರುಶನ (೨೦೦೯) 

ಹಳ್ಳಿಯದಾರಿ (ಆಯ್ದ ೫೦ ಕವನಗಳು ೨೦೧೧) 
ಕರುಣಾಳು (೨೦೧೮) 


ಕಾದಂಬರಿ: 
ಸ್ತೀಲೋಕ (೧೯೯೬ ಹಾಗೂ ೨೦೧೧) 


ಲೇಖನಗಳ ಸಂಗ್ರಹ: 
ಹೂಮನಸ್ಸಿನ ಹೋರಾಟಗಾರ ಮತ್ತು ಇತರ ಲೇಖನಗಳು (೨೦೧೧) 


ಸಂಪಾದಿತ ಕೃತಿ: 
ಮುಡಿ ಮಲ್ಲಿಗೆ (ಮಹಿಳಾ ಸಾಹಿತ್ಯ ಸ್ಪಂದನ -೧೯೯೨) 
ಕವಿತೆ ೧೯೯೭ (ಕರ್ನಾಟಕ ಸಾಹಿತ್ಯ ಅಕಾಡೆಮಿಗಾಗಿ) 


ಸಹ ಸಂಪಾದನೆ: 
ಹಣತೆ (ಜಿ.ಎಸ್‌.ಎಸ್‌. ಅಭಿನಂದನ ಗಂಥ) 
ಸುವರ್ಣಕಾವ್ಯ (ಸುವರ್ಣ ಕರ್ನಾಟಕ ಕಾವ್ಯ ಸಂಪುಟ ೨೦೦೬) 


೧೩೬ / ದೇವರಿಗೆ ಹೋದೆವು 


ಹವಿ 

ನನ್ನಂತೆಯೇ ನಿಮ್ಮಂತೆಯೇ 
ಹುಲು ಮಾನವನು... 

ಜಂಭ ಪಡಲು 

ಅವನಿದೆ ಹೊಂಬೇನೂ ಇಲ್ಲ ! 
ಎಲ್ಲರಂತೆ ಅವನು 

ಹೊಟಹು ನೀಲಿನಲ 

ಜಆಚಕಹ ಮಾಡುವನು. 
ಹುಚುಕನೆತ್ತಿ ತೋಲಿ ಆಡುವನು.. 


ಮೋವಿಣೆ ಸಾವಿದೆ ತುಪು ಹೆಚ್ಚೇ 
ಮರುರುವನು ಹರರುವನು... 


ಜಡ ಜೇತನಗಚ ಮುಲ್ಲ ಮಾಡಾಡಿಸಿ 
ಶಬುದಗಚನೆತ್ತಿ ಇಡುವನು 
ಹೊಡುವನಮು ಜತನದಿಂದ... 


ಹಲ್ಲು ಕರಗುವ ಪಮಯ 
ಹಾಣಬಲ್ಲವಮು 
ಇರುವೆಯ ಕಾಲ ಸಪ್ಪಚ 
ಹೇಆಬಲ್ಲವನು 


ಐತ್ತಲೆಗೆ ಬಟಿ ನೇಯುವನು 


ಪವಿತಾ ನಾರಭೂಷಣ ಈ 


